ಕುರ್‌ಆನ್‌ ಎಲ್ಲರಿಗಾಗಿ 


ಮುಹಮ್ಮದ್‌ ಫಾರೂಕ್‌ ಖಾನ್‌, ಎಂ.ಏ. 


ಪರಮ ' ದಯಾಮಯ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಮುನ್ನುಡಿ 
“ಕುರ್‌ಆನ್‌ ಎಲ್ಲರಿಗಾಗಿ'` ಎಂಬುದು ಪವಿತ್ರ ಕುರ್‌ಆನಿನ ಕೆಲವು 
ಆಯ್ದ ಸೂಕ್ತಗಳ ಒಂದು ಸಂಕಲನವಾಗಿದೆ. ಹಾಗೆ ಆಯ್ಕೆ ಮಾಡು 
ವಾಗ ಎರಡು ವಿಷಯಗಳನ್ನು ಪ್ರಮುಖವಾಗಿ ಗಮನದಲ್ಲಿಡಲಾಗಿದೆ. 
ಮೊದಲನೆಯದು, ಇಲ್ಲಿ ಸಂಗ್ರಹಿಸಿ ಕೊಡಲಾಗಿರುವ ಸೂಕ್ತಗಳು 
- ಇಸ್ಲಾಮಿನ ಸರಿಯಾದ ಪರಿಚಯವನ್ನು ಓದುಗನಿಗೆ ನೀಡುವಂತಾಗ 
ಬೇಕು. ಎರಡನೆಯದು, ಪವಿತ್ರ ಕುರ್‌ಆನಿನ ಬೋಧನೆಗಳು ಅಕ್ರಮ 
ಮತ್ತು ಕಠೋರತೆಯನ್ನು ಪ್ರತಿಪಾದಿಸುತ್ತದೆ೦ಬ ಆರೋಪ ನಿರಾಧಾರ 
ವಾದುದೆಂಬುದು ಜನರಿಗೆ ಸ್ಪಷ್ಟವಾಗಿ ಮನವರಿಕೆಯಾಗಬೇಕು. - 


ಪವಿತ್ರ ಕುರ್‌ಆನ್‌ ಮನುಷ್ಯನನ್ನು ಚಿಂತನೆ ಮತ್ತು ಚಾರಿತ್ರ್ಯದ 
ಎ ಪರಮೋನ್ನತ ಸ್ಥಾನಕ್ಕೆ ಏರಿಸಬಯಸು ತ್ತದೆ. ಅಂತಹ ಉನ್ನ ತಿಯನ್ನು 
ನಮಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಕುರ್‌ಆನಿನ ಬೋಧನೆಗಳಲ್ಲಿ 
i ಮನುಷ್ಯನ ಮನಮಸ್ತಿಷ್ಠಗಳ ಸ ಸಾಮರ್ಥ್ಯದ ಬಗ್ಗೆ ಇರುವ ವಿವರಣೆ 
ಗಳು ಆ ಗ್ರಂಥದ ವೈಶಿಷ್ಟ್ಯ ವಾಗಿದೆ. 


ಕುರ್‌ಆನ್‌ ಒಂದು ಜ್ಯೋತಿ. ಅದು ಇರುವ ಕಡೆ ಅಂಧಕಾರ ಮತ್ತು 

ಪಥಭ್ರಷ್ಟತೆಯ ಸ ಸಾಧ್ಯತೆ ಧವಸ ಇರುವುದಿಲ್ಲ. ಆದರೆ ಅದರಿಂದ. 

ಪ್ರಯೋಜನ ಪಡೆಯುವ ಪ್ರಯತ್ನ ನಡೆಸಬೇಕಾದುದು ಅವಶ್ಯಕ. 

ಈ ಗ್ರಂಥವು ಇಸ್ಲಾಮ್‌ ಮತ್ತು ಪವಿತ್ರ ಕುರ್‌ಆನಿಗೆ ಸಂಬಂಧಿಸಿದಂತೆ 

ದೇಶ ಬಾಂಧವರಲ್ಲಿರುವ ಹೆಚ್ಚಿನ ತಪ್ಪುತಿಳುವಳಿಕೆಗಳನ್ನು ,ನೀಗಿಸ 
. ಬಹುದೆಂದು ಭಾವಿಸುತ್ತೇನೆ. ಈ ಸಂಕಲನದಲ್ಲಿರುವ ಸೂಕ್ತಗಳನ್ನು: 
- ಅನುವಾದಿತ ಕುರ್‌ಆನ್‌ ಗ್ರಂಥದಿಂದ ಪಡೆಯಲಾಗಿದೆ. 


ಅಲ್ಲಾಹನು ನಮ್ಮ ಈ ಪ್ರಯತ್ನವನ್ನು ಸ್ವೀಕರಿಸ ಸಲಿ. ಈ ಕೃತಿಯಿಂದ 
ಉದ್ದೇಶಿಸಲಾಗಿರುವ ಪ್ರಯೋಜನ 'ಜಸರಿಗೆ ದೊರೆಯಲಿ ಎಂದು 
ಪ್ರಾರ್ಥಿಸುತ್ತೇನೆ. ಸ 
4 ಇ. ಮುಹಮ್ಮದ್‌ ' ಫಾರೂಕ್‌ ಖಾನ್‌. 


| 


ಪ್ರಾರ್ಥನೆ 

ಆಹ್ಹಾನ 

ಇಸ್ಲಾಮ್‌ 

ಈಮಾನ್‌ 

ಏಕದೇವತ್ವ 

ದೇವಸ ೦ದೇಶವಾಹಕರು (ಪ್ರವಾದಿಗಳು) . 
ಮುಹಮ್ಮದ್‌(ಸ) 

ಅಲ್ಲಾಹನ ಕಾನೂನು 

ಪರಲೋಕ 

ಒಳಿತು-ಕೆಡುಕು 

ಅಲ್ಲಾಹನ ಆಜ್ಞಾಫಾಲಕ 

ಸತ್ಯಧಿಕ್ಕಾರಿ 

ಕಪಟವಿಶ್ವಾಸಿಗಳು 
ಬಹುದೇವವಿಶ್ವಾಸಿಗಳು 

ಅಲ್ಲಾಹನತ್ತ ಧಾವಿಸಿರಿ 

ಅಲ್ಲಾಹನು ಸರ್ವಶಕ್ತನು ಮತ್ತು ಪರಮಾಧಿಕಾರವುಳ್ಳವನು 
ಧರ್ಮದ ಸ್ತಂಭಗಳು 

ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ 
ಪ್ರತೀಕಾರ 


ಅಲ್ಲಾಹನು ಎಲ್ಲರ ಸೃಷ್ಟಿಕರ್ತ ಮತ್ತು ಪರಮ ಸತ್ಯವಾಗಿದ್ದಾನೆ 
ಅಲ್ಲಾಹನು ಸ ಸಜ್ಜನರನ್ನು ಪ್ರೀತಿಸುತ್ತಾನೆ 

ಮೇರೆ ಮೀರದಿರಲಿ 

ಆಜ್ಞೆಗಳು 

ಇತಿಹಾಸ ಪಾಠ 

ಆತರ ವಿಷಯಗಳು 

ಆತ್ಮಶುದ್ಧಿ 


ಕುರ್‌ಆನ್‌ ಎಲ್ಲರಿಗಾಗಿ 


ಪ್ರಾರ್ಥನೆ 

“ಪರಮ ' ದಯಾಳುವೂ 'ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. 
ಅಲ್ಲಾಹನಿಗೇ ಸರ್ವಸ್ತುತಿ. ಅವನು ಸಕಲ ವಿಶ್ವದ ಪ್ರಭು. ಪರಮ ದಯಾಳು, 
ಕರುಣಾನಿಧಿ. ನಿರ್ಣಾಯಕ ದಿನದ ' ಅಧಿಪತಿ (ಆದ ಪ್ರಭುವೇ)! ನಾವು ನಿನಗೆ 
ಮಾತ್ರ  ಇಬಾದತ್‌ ಮಾಡುತ್ತೇವೆ ಮತ್ತು ನಿನ್ನಿಂದ ಮಾತ್ರ ಸಹಾಯ 
ಬೇಡುತ್ತೇವೆ. ನಮಗೆ "ಸನ್ಮಾರ್ಗ'ವನ್ನು ತೋರಿಸು. ನೀನು ಅನುಗ್ರಹಿಸಿದವರ 
. ಮಾರ್ಗ. ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗವಲ್ಲ. (ನೀನು ' ತೋರಿದ) 
ದಾರಿಯನ್ನುತಪ್ಪಿ ನಡೆದವರ. ೫೫ ಅಲ್ಲ.” (ಅಲ್‌ ಫಾತಿಹಾ: 1: 1-7) 


ಆಹ್ವಾನ 


“ಇದು "ದೈವಿಕ' ಗ್ರಂಥ; ಸಂದೇಹಾತೀತವಿದು. ಭಯಭಕ್ತಿಯುಳ್ಳವರಿಗೆ ಇದು 
ಮಾರ್ಗದರ್ಶಿ. ಪರೋಕ್ಷದ ಮೇಲೆ ವಿಶ್ವಾಸವಿರಿಸುವವರಿಗೆ, ನಮಾರುನ್ನು ಸಂಸ್ಕಾಪಿಸು 
ವವರಿಗೆ ನಾವು ನೀಡಿರುವ ಸಂಪತೌಕರ್ಯಗಳಿಂದ ವ್ಯಯಿಸುವವರಿಗೆ. ನಿಮಗೆ 
ಅವತೀರ್ಣಗೊಳಿಸಿದ ಗ್ರಂಥದ (ಅರ್ಥಾತ್‌ ಕುರ್‌ಆನ್‌) 'ಮತ್ತು ನಿಮಗಿಂತ 
ಮೊದಲು ಅವತೀರ್ಣಗೊಳಿಸಿದ್ದ ಎಲ್ಲ ಗ್ರಂಥಗಳ ಮೇಲೆ ವಿಶ್ವಾಸವಿಡುವವರಿಗೆ 
ಮತ್ತು ಪರಲೋಕದ ಮೇಲೆ ದೃಢ ಎಶ್ವಾಸವಿಡುವವರಿಗೆ (ಇದು ಮಾರ್ಗದರ್ಶಿ). 
ಅಂತಹವರು ತಮ್ಮ ಪ್ರಭುವಿನ ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಅವರೇ 'ಯಶಸ್ವಿ 
ಯಾಗುವವರು.” (ಅಲ್‌ ಬಕರ: 2- 5 


“ನೀವು ಅವರು ಇರಿಸಿಕೊಂಡಿರುವ ಆ ಭಿನಾ ಭಿಪ್ರಾಯಗಳ ವಸ್ತುಸ್ಥಿತಿಯನ್ನು. 
ಅವರಿಗೆ ವಿವರಿಸಲಿಕ್ಕಾಗಿ ನಾವು ಈ ಗ್ರಂಥವನ್ನು ನಿಮಗೆ ಅವತೀರ್ಣಗೊಳಿಸಿರುತ್ತೇವೆ.”, 


(ಅನ್ನಹ್ಹ್‌: 64) 
“ಹೇಳಿರಿ: ಈಗ ಸತ್ಯವು ಬಂದು ಬಿಟ್ಟಿತು. ಇನ್ನು ಮಿಥ್ಯದಿಂದ ಏನು 
ಮಾಡಲಿಕ್ಕೂ ಆಗದು.”' ಕ (ಸಬಾ: 49) 


ಕುರ್‌ಆನ್‌ ಎಲ್ಲರಿಗಾಗಿ | 5 : 


“ಅಲ್ಲಾಹನ ಕಡೆಗೆ ಆಹ್ವಾನಿಸಿದ, ಸತ್ಯರ್ಮವೆಸಗಿದ ಮತ್ತು "ನಾನು ಮುಸ್ಲಿಮ್‌' 
'ಎಂದು ಹೇಳುತ್ತಿದ್ದ ವ್ಯಕ್ತಿಯ ಬಾಜಿ ತ ಶೇಷ್ಠವಾದ ಮಾತು ಇನ್ನಾರದಾಗಿರಲು 
ಸಾಧ್ಯ” R . | " (ಫುಸ್ತಿಲತ್‌: 33) 

ಲ ಪೈಗಂಬರರೇ, ` ಯುಕ್ತಿ ಹಾಗೂ ಸದುಪದೇಶದ ಮೂಲಕ ನಿಮ್ಮ 
ಪ್ರಭುವಿನ ಮಾರ್ಗಕ್ಕೆ ಜನರನ್ನು ಆಹ್ವಾನಿಸಿರಿ ಮತ್ತು ಜನರೊಂದಿಗೆ ಅತ್ಯುತ್ತಮ. 
ರೀತಿಯಿಂದ ವಾದಿಸರಿ. ಬ (ಅನ್ನಹ್ಹ್‌: ತ 

“ನಿಮ್ಮಲ್ಲಿ ಸತ್ಕರ್ಮದ ಕಡೆಗೆ ಆಹ್ವಾನಿಸುವ, ಒಳಿತನ್ನು ಆಜ್ಞಾಪಿಸುವ ಮತ್ತು 

ಕೆಡುಕುಗಳಿಂದ ತಡೆಯುವಂತಹ ಜನಕೂಟವೊಂದು ಇರಬೇಕಾದುದು ಅತ್ಯಗತ್ಯ.” ' 
ಸ (ಆಲಿ ಇಮ್ರಾನ್‌: 104) 

೬ “ದರ್ಮದ ವಿಷ ಷಯದಲ್ಲಿ ಇಸ ಒತ್ತಾಯ-ಬಲಾತ್ಮಾರಗಳಿಲ್ಲ.” 

(6 ಬಕರ: 256) 


“ನಾವಂತು ಮಿಥ್ಯದ ಮೇಲೆ ಸತ್ಯದ ಹೊಡೆತ ಬೀಳಿಸುತ್ತೇವೆ. ಇದು ಮಿಥ್ಯದ 
ತಲೆಯನ್ನು ಒಡೆದು ಹಾಕುತ್ತದೆ ಮತ್ತು ಅದು ನೋಡುತ್ತಿದ್ದಂತೆಯೇ ಅಳಿದು 
ಹೋಗುತ್ತದೆ.” - (ಅಲ್‌ ಅಂಬಿಯಾ: 18) 


“ಸಂದೇಶವಾಹಕರೇ, ಕೆಡುಕನ್ನು ಅತ್ಯುತ್ತಮ ವಿಧಾನದಿಂದ ನೀಗಿಸಿರಿ... 
ಮತ್ತು ಹೀಗೆ ಪಾರ್ಥಿಸಿರಿ: ನನ್ನ ಪ್ರಭೂ, ಹವ ಶೈತಾನರ ದುಷ್ಟೇರಣೆಗಳಿಂದ 
ನಿನ್ನ “ಅಭಯ ಯಾಚಿಸುತ್ತೇನೆ. ನನ್ನ ಪ್ರಭೂ, ಅವರು ನನ್ನ ಬಳಿ ಸುಳಿಯುವುದ 
ರಿಂದಲೂ ನಿನ್ನ ಅಭಯ ಯಾಚಿಸುತ್ತೇನೆ.” (ಅಲ್‌ ಮೂಮಿನೂನ್‌: 96-98) 

“ಅಲ್ಲಾಹನು ಸರ್ವೋನ್ನತನು. ಯಥಾರ್ಥ ಸಾರ್ವಭೌಮನು. ಅವನ 
ಸಾತು ರ ದೇವನೂ ಇಲ್ಲ. ಮಹಾ ವಿಶ್ವಸಿಂಹಾಸನದ ಒಡೆಯ.” 
(ಅಲ್‌ ಮೂಮಿನೂನ್‌: 116) 


ಪೈಗಂಬರರೇ, ಹೇಳಿರಿ: ನನ್ನೊಡೆಯಾ, ಕ್ಷಮಿಸು ಮತ್ತು ಕರುಣೆ ತೋರು; 

ನೀನು ko RRS ಉತ್ತಮ ಕರುಣಾಮಯಿಯಾಗಿರುತ್ತಿ.” 

; (ಅಲ್‌ ಮೂಮಿನೂನ್‌: 118) 
R “ನಮ್ಮ ಪ್ರಭು ಅಲ್ಲಾಹನು ಎಂದು ಹೇಳಿ ಆ ಬಳಿಕ ಅದರಲ್ಲೇ ಸ್ಥಿರವಾಗಿ 
` ನಿಂತು ಬಿಟ್ಟವರ ಮೇಲೆ ಖಂಡಿತವಾಗಿಯೂ ದೇವಚರರು ಇಳಿಯುತ್ತಾರೆ ಮತ್ತು 
: ಹೇಳುತ್ತಾರೆ: ಹೆದರಬೇಡಿರಿ, ಖೇದಿಸಬೇಡಿರಿ. ನಿಮಗೆ ವಾಗ್ದಾನ ಮಾಡಲಾಗಿರುವ 
ಸ್ವರ್ಗದ ಸುವಾರ್ತೆಯಿಂದ ಸಂತಸಗೊಳ್ಳಿರಿ. ನಾವು ಈ ಲೋಕದ ಜೀವನದಲ್ಲೂ 
ಪರಲೋಕದಲ್ಲೂ ನಿಮ್ಮ ಸಂಗಾತಿಗಳಾಗಿದ್ದೇವೆ. ಅಲ್ಲಿ ನೀವು ಬಯಸಿದ್ದೆಲ್ಲವೂ 


6 ಟಿ 


ನಿಮಗೆ ಸಿಗುವುದು. ನೀವು ಆಶಿಸಿದ ಪ್ರತಿಯೊಂದು ವಸ್ತುವೂ- ನಿಮ್ಮದಾಗುವುದು. 
ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುವವನ ಕಡೆಯಿಂದ ನಿಮಗಿರುವ 
ಆತಿಥ್ಯವಿದು.”' (ಪುಸಿಲತ್‌: 30-32) 

“ಸಂದೇಶವಾಹಕರೇ, ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ. ನೀವು 
ಕೆಡುಕನ್ನು ಅತ್ಯುತ್ತಮ ಒಳಿತಿನ ಮೂಲಕ ದೂರೀಕರಿಸಿರಿ. ನಿಮ್ಮೊಂದಿಗೆ ಹಗೆತನ ` 
ಕಟ್ಟಿಕೊಂಡವನು ನಿಮ್ಮ ಆಪ್ತ ಮಿತ್ರನಾಗಿ ಬಿಡುವುದನ್ನು ನೀವು ಕಾಣುವಿರಿ. ಈ 
ಗುಣವಿಶೇಷವು ಸಹನಶೀಲರಿಗಲ್ಲದೆ ಇನ್ನಾರಿಗೂ ಲಭ್ಯವಾಗುವುದಿಲ್ಲ. ಈ ಸ್ಥಾನವು 
ಮಹಾ ಅದ್ಯಷ್ಟತಾಲಿಗಳ ಹೊರತು ಮತ್ತಾರಿಗೂ ಪ್ರಾಪ್ತವಾಗುವುದಿಲ್ಲ. ನಿಮಗೆ 
ಶೈತಾನನ , ಕಡೆಯಿಂದೇನಾದರೂ ಪ್ರಜೋದನೆಯುಂಟಾದರೆ ನೀವು ಅಲ್ಲಾಹನ 
ಅಭಯವನ್ನು ಯಾಚಿಸಿರಿ. ನಿಶ್ಚಯವಾಗಿಯೂ ಅವನು ಸಕಲವನ್ನೂ ಆಲಿಸುತ್ತಾನೆ 
ಮತ್ತು ಸಕಲವನ್ನೂ ಅರಿತಿದ್ದಾನೆ.” (ಪುಸ್ಟಿಲತ್‌: 34-36) 

“ನಿಮ್ಮ ಪ್ರಭುವಿಗೆ ನಿಕಟವಾಗಿರುವ ದೇವಚರರು ಆಹೋರಾತ್ರಿ ಅವನನ್ನು 
ಸ್ತುತಿಸುತ್ತಿದ್ದಾರೆ ಮತ್ತು ಅವರು ಎಂದಿಗೂ ಬಳಲುವುದಿಲ್ಲ.” (ಫುಸ್ನಿಲತ್‌: 38) 


ಇಸ್ಲಾಮ್‌ 

“ಅಲ್ಲಾಹನ ಬಳೆ ಧರ್ಮವು. ಇಸ್ಲಾಮ್‌ ಮಾತ್ರ” (ಅಲಿ: ಇಮ್ರಾನ್‌: 19). 

“ಇವರೇನು 'ಅಲ್ಲಾಹನ ಅನುಸರಣಾ ರೀತಿಯನ್ನು (ಧರ್ಮವನ್ನು) ತ್ಯಜಿಸಿ 
ಬೇರೆ ಯಾವುದಾದರೂ ರೀತಿಯನ್ನು ಅನುಸರಿಸಲು ಇಷ್ಟಪಡುತ್ತಾರೆಯೇ? ವಸ್ತುತಃ 
ಆಕಾಶಗಳ ಮತ್ತು ಭೂಮಿಯ ಸಕಲ ವಸ್ತುಗಳೂ ಬಯಸಿಯೋ ಬಯಸದೆಯೋ 
ಅಲ್ಲಾಹನ ಆಜ್ಞಾಪಾಲಕಗಳಾಗಿಯೇ (ಮುಸ್ಲಿಮ್‌ಗಳಾಗಿಯೇ) ಇವೆ ಮತ್ತು ಸರ್ವರಿಗೂ 
ಅವನ ಕಡೆಗೇ ಮರಳಲಿಕ್ಕಿದೆ. ಓ ಪೈಗಂಬರರೇ। ಹೇಳಿರಿ: ನಾವು ಅಲ್ಲಾಹನ ಮೇಲೆ 
ವಿಶ್ವಾಸವಿಟ್ಟಿದ್ದೇವೆ. ನಮ್ಮ ಮೇಲೆ ಅವತೀರ್ಣಗೊಳಿಸಲ್ಪಟ್ಟಿರುವ ಶಿಕ್ಷಣದ ಮೇಲೂ 
ವಿಶ್ವಾಸವಿಟ್ಟಿದ್ದೇವೆ, ಇಬ್‌ರಾಹೀಮ್‌, ಇಸ್ಮಾಈಲ್‌, ಇಸ್‌ಹಾಕ್‌, ಯಲ್‌ಕೂಬ್‌ 
ಮತ್ತು ಯಆ್‌ಕೂಬರ ಸಂತತಿಗಳ ಮೇಲೆ ಅವತೀರ್ಣಗೊಳಿಸಲ್ಪಟ್ಟ ಶಿಕ್ಷಣದ 
ಮೇಲೂ ವಿಶ್ವಾಸವಿಟ್ಟಿದ್ದೇವೆ. ಮೂಸಾ, ಈಸಾ ಮತ್ತು ಇತರ ಪ್ರವಾದಿಗಳಿಗೆ ಅವರ, 
ಪ್ರಭುವಿನ ಕಡೆಯಿಂದ ನೀಡಲ್ಪಟ್ಟವುಗಳ ಮೇಲೂ ವಿಶ್ವಾಸವಿಟ್ಟಿದ್ದೇವೆ. ನಾವು 
ಅವರೊಳಗೆ ಭೇದವೆಣಿಸುವುದಿಲ್ಲ ಮತ್ತು ನಾವು ಅಲ್ಲಾಹನ ಆಜ್ಞಾಪಾಲಕ (ಮುಸ್ಲಿಮ್‌) : 
ಆಗಿರುತ್ತೇವೆ. ಯಾರಾದರೂ ಈ ವಿಧೇಯತೆಯ(ಇಸ್ತಾಮ್‌) ಹೊರತು ಯಾವುದಾದರೂ 
ಇತರ ಪದ್ಧತಿಯನ್ನು ಸ್ವೀಕರಿಸ ಲಿಚ್ಛಿಸಿದರೆ, ಅವನ ಆ ಪದ್ಧತಿಯನ್ನು ಎಷ್ಟು 
ಮಾತ್ರಕ್ಕೂ ಮಾನ್ಯ ಮಾಡಲಾಗದು ಮತ್ತು ಪರಲೋಕದಲ್ಲಿ ಅವನು ವಿಫಲನೂ 
ಹತಾಶನೂ ಆಗಿ ತೀರುವನು.” (ಆಲಿ ಇಮ್ರಾನ್‌: 83-85) 


ಕುರ್‌ಆನ್‌ ಎಲ್ಲರಿಗಾಗಿ | ' 7 


“ಅವರಿಗೆ ನೀಡಲಾಗಿದ್ದ ಆದೇಶವು ಅವರು ತಮ್ಮ ಧರ್ಮವನ್ನು ನಿಷ್ಠಳಂಕವಾಗಿ 
ಅಲ್ಲಾಹನಿಗೆ ಮಾತ್ರ ಮೂಸಲಾಗಿಟ್ಟು ಏಕನಿಷ್ಠೆಯಿಂದ ಅಲ್ಲಾಹನ ದಾಸ್ಯ ಮಾಡಬೇಕು, 
ನಮಾರುನ್ನು ಸಂಸ್ಥಾಪಿಸಬೇಕು ಮತ್ತು ರುಕಾತನ್ನು ನೀಡಬೇಕು - ಎಂಬುದರ 
ಹೊರತು ಬೇರೇನೂ ಆಗಿರಲಿಲ್ಲ. ಇದುವೇ ಅತ್ಯಂತ ಸರಿಯಾದ ಧರ್ಮ. 
ಗ್ರಂಥದವರು ಮತ್ತು ಬಹು ದೇವಾರಾಧಕರ ಪೈಕಿ ಸತ್ಯನಿಷೇಧಿಗಳಾಗಿರುವವರು 
ಖಂಡಿತವಾಗಿಯೂ ನರಕಾಗ್ನಿಯಲ್ಲಿ ಬೀಳುವರು ಮತ್ತು ಸದಾಕಾಲ ಅದರಲ್ಲಿರುವರು. 
ಇವರು ಅತ್ಯಂತ ನಿಕೃಷ್ಟ ಸೃಷ್ಟಿಗಳು. ಸತ್ಯವಿಶ್ವಾಸ ಸ್ವೀಕರಿಸಿದವರೂ ಸತ್ಯರ್ಮ 
Land ಅತ್ಯುತ್ತಮ ಸೃಷ್ಟಿಗಳು. ಅವರ ಪ್ರತಿಫಲ ಅವರ ಪ್ರಭುವಿನ" ಬಳಿ 
ಶಾಶ್ಚತ ನಿವಾಸದ ಸ್ಪರ್ನೊದ್ಯಾನಗಳಾಗಿವೆ. ಅವುಗಳ ತಳಭಾಗದಲ್ಲಿ ಕಾಲುವೆಗಳು 
ಹರಿಯುತ್ತಿರುವುವು. ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುವರು. ಅಲ್ಲಾಹನು 
ಅವರಿಂದ ಸಂಪ್ರೀತನಾದನು ಮತ್ತು ಅವರು ಅಲ್ಲಾಹನಿಂದ ಸಂಪ್ರೀತರಾದರು. 

್ಲ ಪ್ರಭುವನ್ನು ಭಯಪಟ್ಟವನಿಗೆ ಇದೆಲ್ಲವೂ ಇದೆ.” (ಅಲ್‌ ಬಯ್ಯಿನ: 5-8) 

“ಆದುದರಿಂದ (ಸಂದೇಶವಾಹಕರೇ ಮತ್ತವರ ಅನುಯಾಯಿಗಳೇ)! ನೀವು 
ಏಕನಿಷ್ಠೆಯಿಂದ ನಿಮ್ಮ ಮುಖವನ್ನು ಧರ್ಮದ ಇಡೆಗೆ ಕೇಂದ್ರೀಕರಿಸಿರಿ. ಅಲ್ಲಾಹನು 
ಮಾನವನನ್ನು ಸೃಷ್ಟಿಸಿದ ಪ್ರಕೃತಿಯಲ್ಲೇ ಸ್ಥಿರವಾಗಿರಿ. ಅಲ್ಲಾಹನು 'ಮಾಡಿದ 
ರಚನೆಯನ್ನು ವಾ ಸಾಗದು. ಇದುವೇ ಸತ್ಯ ಮತ್ತು ಸರಿಯಾದ ಧರ್ಮವಾಗಿದೆ. 
ಆದರೆ ಹೆಚ್ಚಿನವರು ಅರಿಯುವುದಿಲ್ಲ.” (ಅರ್ರೂಮ್‌: 30) 
ಈಮಾನ್‌ 

. “ನಿಜವಾಗಿ ಮನುಷ್ಯನು ಮಹಾ ನಷ್ಟದಲ್ಲಿದ್ದಾನೆ. ಸತ್ಯವಿಶ್ವಾಸ ಸ್ವೀಕರಿಸಿದ, 
ಸತ್ಯರ್ಮ ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ. ಹಾಗೂ ಸಹನೆಯನ್ನು ಉಪದೇಶಿಸು 
ತಿದವರ ಹೊರತು.” (ed ಅಸ್‌; 2-3) 

“ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ವಿಜಯಿಗಳಾದರು. ಅವರು ತಮ್ಮ 
ನಮಾಯಿನಲ್ಲಿ ಭಯಭಕ್ತಿ ತೋರುತ್ತಾರೆ. ನಿರರ್ಥಕ ಕಾರ್ಯಗಳಿಂದ ದೂರವಿರು 
ತ್ತಾರೆ. ರುಕಾಶಿನ ನಿಯಮವನ್ನು ಪಾಲಿಸುತ್ತಾರೆ. ತಮ್ಮ ಪತ್ನಿಯರು ಹಾಗೂ ತಮ್ಮ 
'ಅಧೀನವಿರುವ ದಾಸಿಯರ ಹೊರತು ಇತರರಿಂದ ತಮ್ಮ ಗುಪ್ತಾಂಗಗಳನ್ನು 
ರಕ್ಷಿಸಿಕೊಳ್ಳುತ್ತಾರೆ.” (ಅಲ್‌ ಮೂಮಿನೂನ್‌: 1-6) 

“ನೀವು ನಿಮ್ಮ ಮುಖಗಳನ್ನು ಪೂರ್ವ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಮಾಡಿ 
ಕೊಳ್ಳುವುದು ಧರ್ಮಶೀಲತೆಯಲ್ಲ. ನಿಜವಾಗಿ ಒಬ್ಬನು ಅಲ್ಲಾಹನನ್ನೂ ನಿರ್ಣಾಯಕ 
ದಿನವನ್ನೂ ಮಲಾಯಿಕ(ದೇವಚರ)ರನ್ನೂ ಅಲ್ಲಾಹನು ಅವತೀರ್ಣಗೊಳಿಸಿದ ಗ್ರಂಥ 
: ವನ್ನೂ ಅವನ ಸಂದೇಶವಾಹಕರನ್ನೂ ಹೃತ್ಪೂರ್ವಕ ಒಪ್ಪಿಕೊಳ್ಳುವುದು; ಅಲ್ಲಾಹನ 


8 | 


ಸಂಪ್ರೀತಿಗಾಗಿ ತನ್ನ ಮನಮೆಚ್ಚುಗೆಯ ಸಂಪತ್ತನ್ನು ಬಂಧುಗಳಿಗೆ, ಅನಾಥರಿಗೆ 
ನಿರ್ಗತಿಕರಿಗೆ, ಪ್ರಯಾಣಿಕರಿಗೆ, ಸಹಾಯಾರ್ಥಿಗಳಿಗೆ, ದಾಸ್ಯ ವಿಮೋಚನೆಗಾಗಿ 
ವ್ಯಯಿಸುವುದು; ನಮಾರುನ್ನು ಸಂಸ್ಥಾಪಿಸುವುದು, ರುಕಾತನ್ನು (ಕಡ್ಡಾಯ ದಾನವನ್ನು) 
ನೀಡುವುದು; ವಾಗ್ದಾನ ಮಾಡಿದರೆ ಪೂರೈಸುವುದು; ಕಷ್ಟ ಕಾರ್ಪಣ್ಯಗಳಲ್ಲಿಯೂ 
ಸತ್ಕಾಸತ್ಯಗಳ ಸಮರವಾಗುತ್ತಿರುವಾಗಲೂ ಸಹನೆಯಿಂದಿರುವುದೂ ಧರ್ಮಶೀಲತೆಯಾಗಿ 
ರುತ್ತದೆ. ಇವರೇ ಸತ್ಯಸಂಧರು ಮತ್ತು ಇವರೇ ಧರ್ಮನಿಷ್ಠರು.” (ಅಲ್‌ ಬಕರ: 177) 
“ಪೈಗಂಬರರೇ, ವಿನಯಶೀಲರಿಗೆ ಶುಭವಾರ್ತೆ ನೀಡಿರಿ. ಅಲ್ಲಾಹನ ಪ್ರಸ್ತಾಪವನ್ನು ' 
ಕೇಳಿದೊಡನೆ ಅವರ ಹೃದಯಗಳು ಕಂಪಿಸತೊಡಗುತ್ತವೆ. ಅವರ ಮೇಲೆ ಯಾವ 
ಸಂಕಷ್ಟಗಳು ಬಂದರೂ ತಾಳ್ಮೆ ವಹಿಸುತ್ತಾರೆ, ನಮಾರುನ್ನು ಸಂಸ್ಥಾಪಿಸುತ್ತಾರೆ 
ಮತ್ತು ನಾವು ಅವರಿಗೆ 'ನೀಡಿದ ಜೀವನಾಧಾರದಿ೦ದ ವ್ಯಯಿಸುತ್ತಾರೆ.” 
(ಅಲ್‌ ಹಜ್ಜ್‌: 34-35) 


ಏಕದೇವತ್ವ KE 


“ದೃಷ್ಟಿಗಳು ಅವನನ್ನು ಕಾಣಲಾರವು. ಆದರೆ ಅವನು ದೃಷ್ಟಿಗಳನ್ನು ಕಾಣುತ್ತಾನೆ. - 
ಅವನು ಅತ್ಯಂತ ಸೂಕ್ಷ್ಮದರ್ಶಿಯೂ ಸೂಕ್ಷ್ಮಜ್ಜನೂ ಆಗಿರುತ್ತಾನೆ.” - 
(ಅಲ್‌ ಅನ್‌ಆಮ್‌: 103) 
“ಹೇಳಿರಿ, ಅವನು ಅಲ್ಲಾಹನು ಏಕೈಕನು. ಅಲ್ಲಾಹನು _ ಸಕಲರಿಂದಲೂ 
ನಿರಪೇಕ್ಷನು ಮತ್ತು ಸರ್ವರೂ ಅವನ ಅವಲಂಬಿತರು. ಅವನಿಗೆ ಯಾವುದೇ 
ಸಂತಾನವಿಲ್ಲ. ಅವನು ಯಾರ ಸಂತಾನವೂ ಅಲ್ಲ ಮತ್ತು ಅವನಿಗೆ ಸರಿಸಮಾನರು 
ಯಾರೂ ಇಲ್ಲ.” . (ಅಲ್‌ ಇಖ್‌ಲಾಸ್‌: 1-4) . 
“ಅಲ್ಲಾಹನು ಚಿರಂತನು, ಸ್ವಯಂ ಜೀವಂತನು. "ಅಖಿಲ ಪ್ರಪಂಚದ 
ನಿಯಂತ್ರಕನಾದ ಆತನ ಹೊರತು ಆರಾಧ್ಯನಾರೂ ಇಲ್ಲ. ಅವನಿಗೆ ತೂಕಡಿಕೆಯಾಗಲೀ 
ನಿದ್ರೆಯಾಗಲೀ ಬಾಧಿಸುವುದಿಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ 
ಆತನದೇ. ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆಯಿಲ್ಲದೆ ಶಿಫಾರಸು ಮಾಡತಕ್ಕವ 
ನಾರಿದ್ದಾನೆ? ದಾಸರ ಮುಂದಿರುವುದನ್ನೂ ಆತನು ಬಲ್ಲನು. ಅವರಿಂದ ಮರೆಯಾಗಿರು 
ವುದನ್ನೂ ಆತನು ಬಲ್ಲನು. ಆತನು ಸ್ವತಃ ತಿಳಿಯಗೊಳಿಸುವ ಹೊರತು ಆತನ 
ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನೂ ಅವರು ತಿಳಿಯಲಾರರು. ಅವನ 
ಅಧಿಕಾರವು ಆಕಾಶಗಳನ್ನೂ ಭೂಮಿಯನ್ನೂ ವ್ಯಾಪಿಸಿದೆ. ಅವುಗಳ ಸಂರಕ್ಷಣೆಯು 
ಆತನಿಗೆ ದಣಿಸುವಂತಹ ಕಾರ್ಯವಲ್ಲ. ಅವನು ಏಕೈಕ ಮಹೋನ್ನತನೂ ಸರ್ವ 
ಶ್ರೇಷ್ಠನೂ ಆಗಿರುತ್ತಾನೆ.” - (ಅಲ್‌ ಬಕರ: 255) 


ಕುರ್‌ಆನ್‌ ಎಲ್ಲರಿಗಾಗಿ | ' 9 


'“ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು ಜಪಿಸಿದೆ 
ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ನನು ಅಜತ 
- ಸಾಮ್ರಾಜ್ಯದ ಒಡೆಯನು ಅವನೇ ಆಗಿರುತ್ತಾನೆ. ಅವನೇ: ಜೀವನ ನೀಡುತ್ತಾನೆ 
ಮತ್ತು ಓತ ಕೊಡುತ್ತಾನೆ. ಅವನು ಸಕಲ ವಿಷಯಗಳ ಸಾಮರ್ಥ್ಯವುಳ್ಳವನು. 
ಬು ಅವನೇ, ಅಂತ್ಯನೂ ಅವನೇ, ಅಭಿವ್ಯಕ್ತನೂ ಅವನೇ, ರಹಸ್ಯನೂ ` 
ಅವನೇ' ಮತ್ತು ಅವನು “ಸಕಲ ವಿಷಯಗಳ ಜ್ಞಾನವುಳ್ಳವನು. 

, ಭೂಮಿ-ಆಕಾಶ ಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದವನು ಅವನೇ. ಅನಂತರ 
ವಿಶ್ವಸಿ೦ಂಹಾಸನಾರೂಢ ನಾದನು. ಭೂಮಿಯೊಳಗೆ ಹೋಗುವ ಅದರಿಂದ ಹೊರಬರುವ 
ಮತ್ತು ಆಕಾಶಧಿಂದ ಇಳಿಯುವ ಮತ್ತು ಅದಕ್ಕೆ ಏರಿ ಹೋಗುವ ಎಲ್ಲ ವಸ್ತುಗಳ 
ಜ್ಞಾನ ಅವನಿಗೆ ಇದೆ. ನೀವೆಲ್ಲಿದ್ದರೂ. ಆವನು ನಿಮ್ಮ ಜೊತೆಗಿದ್ದಾನೆ. ನೀವು 
ಮಾಡುವುದೆಲ್ಲವನ್ನೂ ಅವನು: ನೋಡುತ್ತಿದ್ದಾನೆ. ಭೂಮಿಕಾ ಸಾಮ್ರಾಜ್ಯದ 
ಒಡೆಯನು ಅವನೇ ಮತ್ತು ಸಕಲ ವಿಷಯಗಳು ತೀರ್ಮಾನಕ್ಕಾಗಿ ಅವನ ಕಡೆಗೆ 
ಮರಳಿಸಲ್ಪಡುತ್ತವೆ. ರಾತ್ರೆಯನ್ನು ಹಗಲಿನೊಳಗೂ ಹಗಲನ್ನು ರಾತ್ರೆಯೊಳಗೂ 
ಅವನೇ ಪೋಣಿಸುತ್ತಾನೆ. ಹೃದಯಗಳೊಳಗೆ ಅವಿತುಕೊಂಡರುವ ರಹಸ್ಯಗಳನ್ನೂ 
ಅವನು ಬಲ್ಲನು.” (ಅಲ್‌ ಹರರ್‌: 1-6) 


“ಅವನೇ ಅಲ್ಲಾಹ್‌. ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. 
: ಅಗೋಚರವಾದ ಮತ್ತು 'ಗೋಚರವಾಗಿರುವ ಎಲ್ಲವನ್ನೂ ಬಲ್ಲವನು. ಅವನೇ 
ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುತ್ತಾನೆ. ಅವನೇ ಅಲ್ಲಾಹ್‌, 
ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. ಅವನು ಸಾಮ್ರಾಟನು, ಪರಮ 
ಪಾವನನು; ಸಾದ್ಯಂತ, ಮಂಗಲಮಯನು, ಶಾಂತಿದಾತನು, ಸ೦ರಕ್ಷಕನು, ಪ್ರಬಲನು, 
ತನ್ನ ಆಜ್ಞೆಯನ್ನು ಶಕ್ತಿಯಿಂದ ಅನುಷ್ಠಾನಿಸಿ ಬಿಡುವವನು. ಸದಾ ಸರ್ವೋನ್ನತ 
ನಾಗಿಯೇ ಇರುವವನು, ಜನರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು 
ಪರಿಶುದ್ಧನು. ಸ್ಥ ಸ್ಥ ಸೃಷ್ಟಿಯ ಯೋಜನೆ. ಮಾಡುವವನೂ ಅದನ್ನು 'ಜಾರಿಗೊಳಿಸುವವನೂ 
ಅದರಂತೆ ರೂಪ ಕೊಡುವವನೂ ಅಲ್ಲಾಹನೇ. ಅವನಿಗೆ ಅತ್ಯುತ್ತಮ ನಾಮಗಳಿವೆ, 
' ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅವನನ್ನು 'ಜಪಿಸುತ್ತದೆ ಮತ್ತು 
ಅವನು ಪ್ರಬಲನೂ ಯುಕ್ತಿ ಪೂರ್ಣನೂ ಆಗಿರುತ್ತಾನೆ.” (ಅಲ್‌ `ಹಶ್ರ್‌; 22-24) 

“ನಾವು ನಿಮ್ಮನ್ನು ಸೃಷ್ಟಿಸಿದೆವು. ಆದರೂ ನೀವು ದೃಢೀಕರಿಸುವುದಿಲ್ಲವೇಕೆ? 
ನೀವು ಸುರಿಸುವ ವೀರ್ಯದ ಕುರಿತು. ನೀವೆಂದಾದರೂ ವಿವೇಚಿಸಿರುವಿರಾ? 
ಅದರಿಂದ ಶಿಶುವನ್ನು ಉಂಟು ಮಾಡುವವರು ನೀವೋ ಅಥವಾ ಅದನ್ನುಂಟು 
ಮಾಡುವವರು ನಾವೋ? ನಾವು ನಿಮ್ಮೊಳಗೆ ಮರಣವನ್ನು ಹಂಚಿರುತ್ತೇವೆ. ನಿಮ್ಮ 


10 | 


ರೂಪಗಳನ್ನು ಬದಲಾಯಿಸಿ ಬಿಡಲಿಕ್ಕೂ ನಿಮಗೆ ತಿಳಿದಿರದ ಯಾವುದಾದರೂ 
ರೂಪದಲ್ಲಿ ನಿಮನ್ನು ಸೃಷ್ಟಿಸಲಿಕ್ಕೂ ನಾವು ಅಶಕ್ಷರಲ್ಲ. ನಿಮ್ಮ ಪ್ರಥಮ ಜನನದ ' 
ಕುರಿತಂತೂ ನಿಮಗೆ ತಿಳಿದೇ ಇದೆ. ಮತ್ತೇಕೆ ಪಾಠ ಕಲಿಯುವುದಿಲ್ಲ? 


ನೀವು ಬಿತ್ತುವ. ಬೀಜದ ಕುರಿತು. ನೀವೆಂದಾದರೂ ವಿವೇಚಿಸಿದಿರಾ? 
ಅವುಗಳಿಂದ ಬೆಳೆಯನ್ನು ಬೆಳೆಸುವವರು ನೀವೋ ಅಥವಾ ಅದನ್ನು ಬೆಳೆಸುವವರು 
ನಾವೋ? ನಾವಿಚ್ಛಿಸಿದರೆ ಆ ಹೊಲಗಳನ್ನು ಹೊಟ್ಟನ್ನಾಗಿ ಮಾಡಿಬಿಡಬ್ಲಿವು. ಆಗ 
ನೀವು “ಎಲ್ಲವೂ ನಮ್ಮ ಮೇಲೆ ತಿರುಗಿ ಬಿತ್ತು. ನಿಜವಾಗಿ ನಮ್ಮ ಭಾಗ್ಯವೇ ಹಾಳು' 
ಎಂದು ತರತರದ ಮಾತುಗಳ ನ್ನಾಡುತ್ತಲೇ "ಇರುವಿರಿ, ನೀವು rE ನೀರಿನ 
ಬಗ್ಗೆ ಎಂದಾದರೂ ವಿವೇಚಿಸಿದ್ದುಂಟೇ? ಅದನ್ನು ಮೋಡಗಳಿಂದ ಸುರಿಸಿದವರು 
ನೀವೋ ಅಥವಾ ಅದನ್ನು ಸುರಿಸಿದವರು ಸಾ ನಾವಿಚ್ಛೆಸಿದರೆ ಅದನ್ನು ಕಡು 
ಉಪ್ಪನ್ನಾಗಿ ಮಾಡಿಬಿಡಬಲ್ಲಿವು. ಹೀಗಿರುತ್ತ ನೀವೇಕೆ ಕೃತಜ್ಞರಾಗುವುದಿಲ್ಲ? 


ನೀವು ಉರಿಸುತ್ತಿರುವ ಬೆಂಕಿಯ ಕುರಿತು ನೀವೆಂದಾದರೂ ವಿವೇಚನೆ ನಡೆಸಿ 
ದ್ದುಂಟೇ? ಅದರ ಮರವನ್ನು ಉಂಟು ಮಾಡಿದವರು ನೀವೋ ಅಥವಾ ಅದನ್ನು 
ಉಂಟು ಮಾಡಿದವರು ನಾನೋ? ನಾವು ಅದನ್ನು ಸ್ಮರಣ EA 
' ಅಗತ್ಯವುಳ್ಳವರಿಗೆ ಜೀವನ ಸಾಧನವಾಗಿಯೂ ಮಾಡಿರುತ್ತೇವೆ. ಆದುದರಿಂದ 
ಸಂದೇಶವಾಹಕರೇ, ಅತ್ಯಂತ ಮಹಾನನಾದ ನಿಮ್ಮ ಪ್ರಭುವಿನ ನಾಮವನ್ನು 
' ಕೊಂಡಾಡಿರಿ.” . (ಅಲ್‌ ವಾಕಿಆ: 57-74) 


“ಅವನೇ ಇರುಳಿನ ಪರದೆಯನ್ನು ಹರಿದು ಪ್ರಭಾಶವನ್ನು ತರುತ್ತಾನೆ. ಅವನೇ " 
ಇರುಳನ್ನು ನೆಮ್ಮದಿಯ ಕಾಲವನ್ನಾಗಿ ಮಾಡಿರುತ್ತಾನೆ. ಅವನೇ ಸೂರ್ಯ-ಚಂದ್ರರ 
ಸ ಸ್ತಗಳ "ಗಣನೆಯನ್ನು ನಶ್ಚಯಸಿರುತ್ತಾನೆ ಇವೆಲ್ಲ ಆ ಮಹಾ ಪ್ರತಾಪಿಯೂ 
ಸರ್ವಜ್ಞನೂ, ನಿಶ್ಚಯಿಸಿರುವ ಕ್ರಮಗಳು. ಅವನೇ ನಿಮಗೆ ನ ಕ್ಷತ್ರಗಳನ್ನು ಮರು 
ಭೂಮಿಯ ಮತ್ತು ಸಾಗರಗಳ ಅ೦ಧಕಾರಗಳಲ್ಲಿ, ದಾರಿ ತಿಳಿಯುವ ಸಾಧನವನ್ನಾಗಿ 
ಮಾಡಿದನು. ನೋಡಿರಿ, ನಾವು ಜ್ಞಾನವುಳ್ಳವರಿಗೆ ನಿದರ್ಶನಗಳನ್ನು ಸುಸ್ಪಷ್ಟವಾಗಿ 
ತಿಳಿಸಿಬಿಟ್ಟಿರುತ್ತೇವೆ. ಅವನೇ ನಿಮ್ಮನ್ನು ಒ೦ದೇ "ವ್ಯಕ್ತಿಯಿಂದ ಸೃಷ್ಟಿಸಿದನು. ಪ್ರತಿ 

: ಯೊಬ್ಬನಿಗೂ. ಒಂದು SN ಇನ್ನೊಂದು ಅವನು ಒಪಿ; ಸ್ರಿಸಲ್ಲಡುವ 
ಜಾಗವೂ ಇದೆ. ಅರಿವುಳ್ಳವರಿಗೆ ಈ ನಿದರ್ಶನಗಳನ್ನು. ನಾವು ಅಭಿವ್ಯಕ್ತಗೊಳಿಸಿರುತ್ತೇವೆ. 


ಅವನೇ ಆಕಾಶದಿಂದ ನೀರನ್ನು ಸುರಿಸಿದನು. ಅನಂತರ ಅದರ ಮೂಲಕ 
ಎಲ್ಲ ವಿಧದ ವನಸ್ತ ಸ್ಪತಿಗಳನ್ನು ಉತ್ಪಾದಿಸಿದನು. ಆಮೇಲೆ ಅದರಿಂದ ಹಚ್ಚಹಸಿರಾದ 
ಹೊಲಗಳನ್ನೂ ವೃಕ್ಷಗಳನ್ನೂ ಉಂಟು ಮಾಡಿದನು. ಆ ಬಳಿಕ ಅವುಗಳಿಂದ ` 
ಹಲವು ಪದಶುಗಳಂದ ಹೊದಿಯಲ್ಪಟ್ಟ ಧಾನ್ಯಗಳನ್ನು ಹೊರತಂದನು ಮತ್ತು 


ಕುರ್‌ಆನ್‌ ಎಲ್ಲರಿಗಾಗಿ | . 11 


ಖರ್ಜೂರಗಳ ಮೊಗ್ಗುಗಳಿಂದ,' ಭಾರದಿಂದಾಗಿ ಬಾಗುತ್ತಿರುವ ಫಲಗಳ ಗೊಂಚಲು 
ಗೊಂಚಲುಗಳನ್ನೇ ಉಂಟು ಮಾಡಿದನು. ದ್ರಾಕ್ಷೆ, ರೈತೂನ್‌ (ಇಪ್ಲೆ) ದಾಳಿಂಬೆಗಳ 
ತೋಟಗಳನ್ನು ಬೆಳೆಸಿದನು. ಅವುಗಳ ಫಲಗಳು ಪರಸ್ಪರ ಹೋಲುತ್ತಲೂ ಇವೆ 
ಮತ್ತು ಪ್ರತಿಯೊಂದರ ವೈಶಿಷ್ಟ್ಯಗಳು ವಿಭಿನ್ನವಾಗಿಯೂ ಇವೆ. ಈ ವೃಕ್ಷಗಳು ಫಲ 
ಬಿಡುವಾಗ ಅವುಗಳಲ್ಲಿ ಫಲ ಬರುವ ಮತ್ತು ಪಕ್ವವಾಗುವ ವಿದ್ಯಮಾನವನ್ನು 
ಸೂಕ್ಷ್ಮವಾಗಿ ಅವಲೋಕಿಸಿರಿ. ವಿಶ್ವಾಸವಿಡುವವರಿಗೆ ಇವುಗಳಲ್ಲಿ ನಿದರ್ಶನಗಳಿವೆ. 
"ಇಷ್ಟಾಗಿಯೂ ಜನರು ಜಿನ್ನ್‌ಗಳನ್ನು (ಯಕ್ಷರನ್ನು) ಅಲ್ಲಾಹನಿಗೆ ಸಹಭಾಗಿಗಳಾಗಿಸಿ 
ಬಿಟ್ಟರು. ವಸ್ತುತಃ ಅವನು ಅವರನ್ನು ಸೃಷ್ಟಿಸಿದವನು. ಆದರೆ ಅವರು ವಿಚಾರ 
ಮಾಡದೆ "ಅವನಿಗೆ ಪುತ್ರ ಮತ್ತು ಪುತ್ರಿಯರನ್ನು ಕಲ್ಪಿಸಿಕೊ೦ಡರು. ವಸ್ತುತಃ ಅವನು 
ಇವರು ಹೇಳುತ್ತಿರುವ ವಿಷಯಗಳಿಂದ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುತ್ತಾನೆ.” 
(ಅಲ್‌ ಅನ್‌ಆಮ್‌: 96-100) 
“ಆದುದರಿಂದ ನೀವು ಸಂಧ್ಯಾಕಾಲ ಬಂದಾಗಲೂ ಪ್ರಾತಃ ಕಾಲವಾದಾಗಲೂ 
ಅಲ್ಲಾಹನ ಗುಣಗಾನ ಮಾಡಿರಿ. ಭೂಮಿ-ಆಕಾಶಗಳಲ್ಲಿ ಸ್ತುತಿಸ್ತೋತ್ರಗಳು ಅವನಿಗೇ 
ಮೊಸಲು ಮತ್ತು ಮೂರನೆಯ ಜಾವದಲ್ಲೂ ನಿಮಗೆ "ರುಹ್ತ್‌' ಸಮಯ 
ಬಂದಾಗಲೂ (ಅವನ ಗುಣಗಾನ ಮಾಡಿರಿ). ಅವನು ಸಜೀವಿಯನ್ನು ನಿರ್ಜೀವಿಯಿಂದ 
ಹೊರ, ತೆಗೆಯುತ್ತಾನೆ, ನಿರ್ಜೀವಿಯನ್ನು ಸಜೀವಿಯಿಂದ ಹೊರತೆಗೆಯುತ್ತಾನೆ 
ಮತ್ತು ಭೂಮಿಗೆ ಅದರ ಮರಣದ ಬಳಿಕ ಮತ್ತೆ ಜೀವದಾನ ಮಾಡುತ್ತಾನೆ. ಇದೇ 
ರೀತಿ ನೀವು (ಮರಣಾವಸ್ಥೆಯಿಂದ) ಹೊರತೆಗೆಯಲ್ಪಡುವಿರಿ. 


ಅವನು' ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದುದು, ತರುವಾಯ ಒಮ್ಮೆಲೇ ನೀವು 
ಮಾನವರಾಗಿ (ಭೂಮಿಯಲ್ಲಿ) ಹಬ್ಬುತ್ತಾ ಹೋಗುತ್ತಿರುವುದು ಅವನ ನಿದರ್ಶನ 
ಗಳಲ್ಲೊಂದಾಗಿದೆ. ಅವನು ನಿಮಗಾಗಿ ನಿಮ್ಮ ವರ್ಗದಿಂದಲೇ ಜೋಡಿಗಳನ್ನು 
ಸೃಷ್ಟಿಸಿ, ನೀವು ಅವರ ಬಳಿ ಪ್ರಶಾಂತಿಯನ್ನು ಪಡೆಯುವಂತೆ ಮಾಡಿದುದು ಮತ್ತು 
ನಿಮ್ಮ ನಡುವೆ ಪ್ರೇಮ ಮತ್ತು ಅನುಕಂಪವನ್ನುಂಟು ಮಾಡಿದುದೂ ಅವನ 
ನಿದರ್ಶನಗಳಲ್ಲೊಂದಾ ಗಿದೆ. ನಿಶ್ಚಯವಾಗಿಯೂ ವಿವೇಚಿಸುವವರಿಗೆ ಇದರಲ್ಲಿ 
ಅನೇಕ ನಿದರ್ಶನಗಳಿವೆ. 

ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಯೂ ನಿಮ್ಮ ಭಾಷೆಗಳ ಹಾಗೂ 
ವರ್ಣಗಳ ಭಿನ್ನತೆಯೂ ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ನಿಶ್ಚಯವಾಗಿಯೂ 
ಜ್ಞಾನಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. 

ಇರುಳು-ಹಗಲುಗಳಲ್ಲಿ ನಿಮ್ಮ ನಿದ್ರೆಯೂ ನೀವು ಅವನ ಅನುಗ್ರಹವನ್ನು 
ಅರಸುವುದೂ ಅವನ ನಿದರ್ಶನಗಳಲ್ಲೊಂದಾಗಿದೆ. ನಿಶ್ಚಯವಾಗಿಯೂ ಲಕ್ಷ್ಯವಿಟ್ಟು 


12 |. 


ಆಲಿಸುವವರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ಅವನು ನಿಮಗೆ ಭಯದೊಂದಿಗೂ 
ನಿರೀಕ್ಷೆಯೊಂದಿಗೂ ಮಿಂಚಿನ ಹೊಳಪನ್ನು ತೋರಿಸುವುದು ಹಾಗೂ. ಆಕಾಶದಿಂದ 
ನೀರನ್ನು ಸುರಿಸುವುದು "ಅನಂತರ ಅದರ ಮೂಲಕ (ನೆಲಕ್ಕೆ. ಅದರ ಮರಣದ 
ಬಳಿಕ) ಮತ್ತೆ ಜೀವ ನೀಡುವುದು ಅವನ ನಿದರ್ಶನಗಳಲ್ಲಿ ಸೇರಿವೆ. ನಿಶ್ಚಯವಾಗಿಯೂ 
ವಿವೇಕಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. 


ಆಕಾಶ ಮತ್ತು ಭೂಮಿ ಅವನ ಅಪ್ಪಣೆಯಿಂದ ಸ್ಥಾಪಿತವಾಗಿರುವುದು 'ಅವನ 
ನಿದರ್ಶನಗಳಲ್ಲೊಂದಾಗಿದೆ. ಮುಂದೆ ಅವನು ನಿಮ್ಮನ್ನು ಭೂಮಿಯಿಂದ ಕೂಗಿ 
ಕರೆದೊಡನೆ ಒಂದೇ ಕರೆಗೆ ನೀವು ಥಟ್ಟನೆ ಹೊರಟು ಬರುವಿರಿ. ಆಕಾಶಗಳಲ್ಲೂ 
ಭೂಮಿಯಲ್ಲೂ ಇರುವ ಎಲ್ಲರೂ ಅವನ ದಾಸರು: ಎಲ್ಲರೂ ಅವನ ಆಜ್ಞಾಧೀನರೇ 
ಆಗಿರುತ್ತಾರೆ. ಸೃಷ್ಟಿಯ ಆರಂಭ ಮಾಡುವವನೂ ಅವನೇ ಮತ್ತು ಅದರ 
ಪುನರಾವರ್ತನೆ ಮಾಡುವವನೂ ಅವನೇ. ಇದು ಅವನಿಗೆ ಅತ್ಯಂತ ಸುಲಭವಾದುದು. 
ಭೂಮಿ-ಆಕಾಶಗಳಲ್ಲಿ ಅವನ ಗುಣವು ಸರ್ವಶ್ರೇಷ್ಠವಾಗಿದ್ದು ಅವನು ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ.” (ಅರ್ರೂಮ್‌: 17-27) 


“ನಾವು ಮಾನವನನ್ನು ಮಣ್ಣಿನ ಸತ್ವದಿಂದ ಸೃಷ್ಟಿಸಿದೆವು. ತರುವಾಯ 


ಅದನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ತೊಟ್ಟಿಕ್ಕಿದ ಹನಿಯಾಗಿ ಮಾರ್ಪಡಿಸಿದೆವು. 
ಅನಂತರ ಆ ಹನಿಗೆ ಮಾಂಸಪಿ೦ಡದ ರೂಪ ಕೊಟ್ಟೆವು. ಬಳಿಕ ಮಾಂಸಪಿಂಡವನ್ನು 
ಮಾಂಸಖಂಡವನ್ನಾಗಿ ಮಾಡಿದೆವು. ಆಮೇಲೆ ಮಾಂಸಖಂಡವನ್ನು ಎಲುಬುಗಳಾಗಿ 
ಮಾಡಿದೆವು. ತರುವಾಯ ಎಲುಬುಗಳ ಮೇಲೆ ಮಾಂಸ ತೊಡಿಸಿದೆವು. ಆ ಬಳಿಕ 
ಅದನ್ನೊಂದು ಬೇರೆಯೇ ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸಿದೆವು. ಅಲ್ಲಾಹನು ಮಹಾ 
ಸಮೃದ್ಧನು; ಸಕಲ ಶಿಲ್ಪಿಗಳಿಗಿಂತ ಶ್ರೇಷ್ಠ ಶಿಲ್ಪಿ. ಅದಾದ ಬಳಿಕ ನಿಮಗೆ ಖಂಡಿತ 
ವಾಗಿಯೂ ಸಾಯಲಿಕ್ಕಿದೆ. ಮತ್ತೆ ಪುನರುತ್ಥಾನದ ದಿನ ಖಂಡಿತವಾಗಿಯೂ ನೀವು 
ಎಬ್ಬಿಸಲ್ಪಡುವಿರಿ. ನಾವು ನಿಮ್ಮ ಮೇಲ್ಭಾಗದಲ್ಲಿ ಎಳು ಮಾರ್ಗಗಳನ್ನು ರಚಿಸಿದೆವು. 
ಸೃಷ್ಟಿಸುವ ಕಾರ್ಯದ ಬಗ್ಗೆ ನಾವೇನೂ ಅಜ್ಜರಾಗಿರಲಿಲ್ಲ.” 

(ಅಲ್‌ ಮೂಮಿನೂನ್‌: 12-17) 


“ಆಕಾಶಗಳಲ್ಲಿ ಅನೇಕ ಬುರುಜುಗಳನ್ನು ಮಾಡಿರುವುದು ನಾವೇ. ಅವುಗಳನ್ನು 
ನಾವು ನೋಡುವವರಿಗಾಗಿ (ನಕ್ಷತ್ರಗಳಿಂದ) ಅಲಂಕರಿಸಿರುತ್ತೇವೆ ಮತ್ತು ಪ್ರತಿಯೊಬ್ಬ 
ಧಿಕ್ಕರಿಸಲ್ಪಟ್ಟ ಶೈತಾನನಿಂದ ಅವುಗಳನ್ನು ಕಾಪಾಡಿರುತ್ತೇವೆ. “ಯಾವ ಶೈತಾನನೂ 
ಒಂದಿಷ್ಟು ಕದ್ದು ಕೇಳುವ ಹೊರತು ಅವುಗಳಲ್ಲಿ ದಾರಿಗಾಣಲಾಠ 'ಮತ್ತು ಅವನು 
ಕದ್ದಾಲಿಸಲು ಪ್ರಯತ್ನಿಸುವಾಗ ಒಂದು ಪ್ರಕಾಶಮಯ ಜ್ವಾಲೆಯು ಅವನನ್ನು 
ಬೆನ್ನಟ್ಟುತ್ತದೆ. 


ಕುರ್‌ಆನ್‌ ಎಲ್ಲರಿಗಾಗಿ | 13 . 


ನಾವು ಭೂಮಿಯನ್ನು ಹರಡಿದೆವು. ಅದರಲ್ಲಿ ಪರ್ವತಗಳನ್ನು ನಾಟಿದೆವು. 
ಅದರಲ್ಲಿ ಎಲ್ಲ ಜಾತಿಯ ಸಸ್ಯಗಳನ್ನು ಸರಿಯಾಗಿ ನಿಶ್ಚಿತ ಪ್ರಮಾಣದಲ್ಲಿ ಬೆಳೆಸಿದೆವು 
ಮತ್ತು ಅದರಲ್ಲಿ ನಿಮಗಾಗಿಯೂ ನೀವು ಅನ್ನದಾತರಲ್ಲದ೦ತಹ ಅನೇಕ ಸೃಷ್ಟಿಗಳಿಗೂ 
ಜೀವನ ಸಾಧನಗಳನ್ನು ಒದಗಿಸಿದೆವು. 'ಯಾವುದೇ. ವಸ್ತುವಿನ ಭಂಡಾರ ನಮ್ಮ 
ಬಳಿ ಇಲ್ಲದಿಲ್ಲ ಮತ್ತು ಯಾವ ವಸ್ತುವನ್ನಾದರೂ ನಾವು ಒಂದು ನಿರ್ದಿಷ್ಟ ಪ್ರಮಾಣ 
'ದಲ್ಲಿ ಮಾತ್ರ ಇಳಿಸುತ್ತೇವೆ. ಫಲಪ್ರದವಾದ ಮಾರುತಗಳನ್ನು ನಾವೇ ಕಳುಹಿಸು 
ತ್ತೇವೆ. ಅನಂತರ ಆಕಾಶದಿಂದ ನೀರನ್ನು ಸುರಿಸುತ್ತೇವೆ ಮತ್ತು ನಿಮ್ಮ ದಾಹವನ್ನು 
ತಣಿಸುತ್ತೇವೆ. ಈ ಸಂಪತ್ತಿನ ಸಂಗ್ರಾಹಕರು ನೀವಲ್ಲ. ಜೀವ ನೀಡುವವರೂ ಮರಣ 
ನೀಡುವವರೂ' ನಾವೇ. ನಾವೇ ಎಲ್ಲರ ವಾರೀಸುದಾರರಾಗುವವರಿದ್ದೇವೆ. ನಿಮ್ಮ 
ಪೈಕಿ ಈ ಮುಂಚೆ ಗತಿಸಿ ಹೋದವರನ್ನೂ ನಾವು ಬಲ್ಲೆವು. ಆ ಬಳಿಕ. ಬರುವವರೂ, 
' ನಮ್ಮ ಕಣ್ಣ ಮುಂದಿದ್ದಾರೆ. ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಅವರೆಲ್ಲರನ್ನೂ ಒಟ್ಟು 
. ಗೂಡಿಸುವನು. ಅವ್ನನು ಮಹಾ ಧೀಮಂತನೂ ಸರ್ವಜ್ಞನೂ ಆಗಿರುತ್ತಾನೆ. ನಾವು 
"ಮಾನವನನ್ನು ಹಳಸಿದ ಮಣ್ಣಿನ ಒಣಗಾರೆಯಿಂದ ಸೃಷ್ಟಿಸಿದೆವು ಮತ್ತು ಅದಕ್ಕಿಂತ 
ಮುಂಚೆ “ಜಿನ್ನ್‌'ಗಳನ್ನು (ಯಕ್ಷರನ್ನು) . ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದ್ದೆವು.” 
(ಅಲ್‌ ಹಿಜ್ರ್‌; 16-27) 
“ಅಲ್ಲಾಹನು ಸೃಷ್ಟಿಸಿರುವ ವಸ್ತುಗಳ ನೆರಳು ಎಡಕ್ಕೂ ಬಲಕ್ಕೂ ಬೀಳುತ್ತ 
ಅಲ್ಲಾಹನ ಮುಂದೆ ಬಾಗುತ್ತಿರುವುದನ್ನು ಇವರು ನೋಡುವುದಿಲ್ಲವೇ? ಹೀಗೆ 
ಎಲ್ಲವೂ ತಮ್ಮ ದೀನ ಭಾವವನ್ನು ಪ್ರಕಟಿಸುತ್ತವೆ. ಆಕಾಶಗಳಲ್ಲಿಯೂ ಭೂಮಿ 
_ ಯಲ್ಲಿಯೂ ಎಷ್ಟು ಸಜೀವಿ . ಸೃಷ್ಟಿಗಳಿವೆಯೋ ಎಷ್ಟು ದೇವಚರರಿರುವರೋ 
ಸಕಲವೂ ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗುತ್ತವೆ. ಅವು ಎಷ್ಟಕ್ಕೂ ಅಹಂಭಾವ 
ತೋರುವುದಿಲ್ಲ. ತಮ್ಮ ಮೇಲಿರುವ ತಮ್ಮ ಪ್ರಭುವನ್ನು ಅವರು ಭಯಪಡುತ್ತಾರೆ 
ಮತ್ತು ಕೊಟ್ಟ. ಅಪ್ಪಣೆ ಪ್ರಕಾರವೇ ಕಾರ್ಯವೆಸಗುತ್ತಾರೆ. 


ಇಬ್ಬರು. ಆರಾಧ್ಯರನ್ನು ಮಾಡಿಕೊಳ್ಳಬೇಡಿರಿ. ಆರಾಧ್ಯನಂತು ಒಬ್ಬನೇ. 
ಆದುದರಿಂದ ನನ್ನನ್ನು ಮಾತ್ರ ಭಯಪಡಿರಿ ಎಂದು. ಅಲ್ಲಾಹನು ಆಜ್ಞಾಪಿಸುತ್ತಾನೆ. 
ಆಕಾಶಗಳಲ್ಲೂ . ಭೂಮಿಯಲ್ಲೂ ಇರುವ ಸಕಲವೂ ಅವನದೇ. ಅವನ ಧರ್ಮವೇ 
(ಇಡೀ ವಿಶ್ವದಲ್ಲಿ) ಸಂಪೂರ್ಣವಾಗಿ ಜಾರಿಯಲ್ಲಿದೆ. ಹೀಗಿರುತ್ತಾ ನೀವು ಅಲ್ಲಾಹನನ್ನು 
ಬಿಟ್ಟು ಇನ್ನಾರನ್ನಾದರೂ ಭಯಪಡುವಿರಾ?” (ಅನ್ನಹ್ಹ್‌: 48-52) 

“ಅಲ್ಲಾಹನು. ಭೂಮಿ-ಆಕಾಶಗಳ ಪ್ರಕಾಶವಾಗಿರುವನು. (ವಿಶ್ವದಲ್ಲಿ) 'ಅವನ 
ಪ್ರಕಾಶದ ಉಪಮೆ ಹೀಗಿದೆ: ಒಂದು ಗೋಡೆಗೂಡಿನಲ್ಲಿ ಒಂದು ದೀಪವನ್ನಿಡಲಾಗಿದೆ. 
ದೀಪವು ಒಂದು ಗಾಜಿನ ಬುರುಡೆಯೊಳಗಿದೆ. ಬುರುಡೆಯು ಮುತ್ತಿನಂತೆ ಹೊಳೆ 


14 | 


ಯುವ ತಾರೆಯಂತಿದೆ. ಆ” ದೀಪವನ್ನು ಪೌರ್ವಾತ್ಯವೂ ಪಾಶ್ಚಿಮಾತ್ಯವೂ ಅಲ್ಲದ ' 
ಇಪ್ಪೆಯ (01110) ಒಂದು ಸಮೃದ್ಧ ಮರದ ಎಣ್ಣೆಯಿಂದ ಬೆಳಗಿಸಲಾಗುತ್ತದೆ. 
ಅದರ ಎಣ್ಣೆಗೆ ಬೆಂಕಿ ತಾಗದಿದ್ದರೂ ಅದು ತಾನಾಗಿಯೇ ಪ್ರಜ್ವಲಿಸುತ್ತದೆ. (ಹೀಗೆ) 
ಪ್ರಕಾಶದ ಮೇಲೆ ಪ್ರಕಾಶ(ವನ್ನು ವರ್ಧಿಸುವ ಎಲ್ಲಾ ಸಾಧನಗಳು ಒಟ್ಟು ಗೂಡಿರು 
ತ್ತವೆ). ಅಲ್ಲಾಹನು ತಾನಿಚ್ಛಿಸಿದವರಿಗೆ ತನ್ನ ಪ್ರಕಾಶದೆಡೆಗೆ ಮಾರ್ಗದರ್ಶನ 
ನೀಡುತ್ತಾನೆ. ಅವನು ಜನರಿಗೆ ಉಪಮೆಗಳ ಮೂಲಕ ಮನವರಿಕೆ ಮಾಡಿಸುತ್ತಾನೆ. 
ಅಲ್ಲಾಹನು ಸಕಲ ವಸ್ತುಗಳನ್ನೂ ಬಲ್ಲವನಾಗಿರುತ್ತಾನೆ. 

ಅವನ ಪ್ರಕಾಶದ ಕಡೆಗೆ ಮಾರ್ಗದರ್ಶನ ಪಡೆಯುವವರು ಅಲ್ಲಾಹನು, : 
ಉನ್ನತಗೊಳಿಸಲು ಹಾಗೂ ಅವುಗಳಲ್ಲಿ ತನ್ನ ನಾಮಸ್ಮರಣೆ ಮಾಡಲು ಅನುಮತಿ 
ನೀಡಿರುವಂತಹ ಮನೆಗಳಲ್ಲಿ ಕ೦ಡು ಬರುತ್ತಾರೆ. ಅವುಗಳೊಳಗೆ ಬೆಳಗು-ಬೈಗು 
ಗಳಲ್ಲಿ ಅವನ ಕೀರ್ತನೆ ಮಾಡುತ್ತಿರುವವರನ್ನು ವ್ಯಾಪಾರ ಮತ್ತು ಕ್ರಯ-ವಿಕ್ರಯ 
ಗಳು ಅಲ್ಲಾಹನ ಸ್ಮರಣೆಯಿಂದಲೂ ನಮಾರಿುನ ಸಂಸ್ಥಾಪನೆಯಿಂದಲೂ ರುಕಾತಿನ 
ಪಾವತಿಯಿ೦ದಲೂ ಅಲಕ್ಷ್ಯರಾಗಿ ಮಾಡುವುದಿಲ್ಲ. ಹೃದಯಗಳು ಪಲ್ಲಟಗೊಳ್ಳುವ 
ಮತ್ತು ದೃಷ್ಟಿಗಳು ಸ್ವಬ್ಧಗೊಳ್ಳುವಂತಹ ಆ ದಿನವನ್ನು ಅವರು ಭಯಪಡುತ್ತಿರುವರು. 
ಅಲ್ಲಾಹನು ಅವರಿಗೆ ಅವರ ಅತ್ಯುತ್ತಮ ಕರ್ಮದ ಫಲಗಳನ್ನು ಮತ್ತು ತನ್ನ 
ಅನುಗ್ರಹದಿಂದ ಇನ್ನಷ್ಟನ್ನು ದಯಪಾಲಿಸುವಂತಾಗಲಿಕ್ಕಾಗಿ (ಅವರು ಇದನ್ನೆಲ್ಲಾ 
ಮಾಡುತ್ತಾರೆ.) ಅಲ್ಲಾಹ್‌ ತಾನಿಚ್ಛಿಸಿದವರಿಗೆ ಅಪರಿಮಿತವಾಗಿ ನೀಡುತ್ತಾನೆ. 

(ಇದಕ್ಕೆ ವ್ಯತಿರಿಕ್ತವಾಗಿ) ಸತ್ಯನಿಷೇಧವನ್ನು ಕೈಗೊಂಡವರ ಕರ್ಮಗಳ ಉದಾಹರಣೆ 
ಹೀಗಿದೆ: ನಿರ್ಜಲ ಮರುಭೂಮಿಯಲ್ಲಿರುವ ಮರೀಚಿಕೆ. ಅದನ್ನು ಬಾಯಾದವನು 
ನೀರೆಂದು ಭ್ರಮಿಸಿದ್ದನು. ಆದರೆ ಅಲ್ಲಿಗೆ ತಲುಪಿದಾಗ ಅಲ್ಲೇನನ್ನೂ ಕಾಣಲಿಲ್ಲ. 
ಬದಲಾಗಿ ಅಲ್ಲಿ ಅವನು ಅಲ್ಲಾಹನನ್ನು ಕಂಡನು. ಅವನು(ಅಲ್ಲಾಹನು) ಅವನ 
ಲೆಕ್ಕವನ್ನು ಸಂಪೂರ್ಣವಾಗಿ ತೀರಿಸಿಬಿಟ್ಟನು ಮತ್ತು ಅಲ್ಲಾಹನಿಗೆ ಲೆಕ್ಕ ತೀರಿಸುವುದರಲ್ಲಿ 
ಏಳಂಬವಾಗುವುದಿಲ್ಲ ಅಥವಾ ಅವನ ಉದಾಹರಣೆ ಹೀಗಿದೆ: ಒಂದು ಆಳವಾದ 
ಸಾಗರದಲ್ಲಿ ಅಂಧಕಾರ, ಮೇಲೊಂದು ತೆರೆ ಆವರಿಸಿದೆ. ಅದರ ಮೇಲೆ ಇನ್ನೊಂದು 
ತೆರೆ ಮತ್ತು ಅದರ ಮೇಲೆ ಮೋಡ ಆವರಿಸಿಕೊಂಡಿದೆ. ಅಂಧಕಾರದ ಮೇಲೆ 
ಅಂಧಕಾರ ಕವಿದಿದೆ. ಮನುಷ್ಯನು ತನ್ನ ಕೈಯನ್ನು ಹೊರಜಾಚಿದರೆ ಅದೂ 
' ಅವನಿಗೆ ಕಾಣದು. ಯಾರಿಗೆ ಅಲ್ಲಾಹನು ಪ್ರಕಾಶವನ್ನು ದಯಿಸಾಲಿಸರನ 
ಅವನಿಗೆ ಬೇರಾವ ಪ್ರಕಾಶವೂ ಇಲ್ಲ. 


೩ 


ಭೂಮಿ-ಆಕಾಶಗಳಲ್ಲಿ ಇರುವವುಗಳೆಲ್ಲವೂ ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳೂ 
ಅಲ್ಲಾಹನ ಕೀರ್ತನೆ ಮಾಡುತ್ತಿರುವುದನ್ನು ನೀವು 'ನೋಡುತ್ತಿಲ್ಲವೇ 9 ಪ್ರತಿಯೊಂದಕ್ಕೂ 


ಈ 


ಕುರ್‌ಆನ್‌ ಷಾ [15 


ತನ್ನ ನಮಾಯಿುನ ಮತ್ತು ಕೀರ್ತನೆಯ ಕ್ರಮ ಗೊತ್ತಿದೆ. ಇವೆಲ್ಲವೂ ಮಾಡುತ್ತಿರುವು 
ದನ್ನು ಅಲ್ಲಾಹನು ಅರಿತಿರುತ್ತಾನೆ. ಭೂಮಿ-ಆಕಾಶಗಳ ಸಾರ್ವಭೌಮತೆಯೂ 
ಅಲ್ಲಾಹನಿಗೆ ಇದೆ ಮತ್ತು ಅವನ ಕಡೆಗೆ ಎಲ್ಲರಿಗೂ ಮರಳಲಿಕ್ಕಿದೆ. 


ನೀವು ನೋಡುತ್ತಿಲ್ಲವೇ? ಅಲ್ಲಾಹನು ಮೋಡವನ್ನು ಮೆಲ್ಲಮೆಲ್ಲನೆ 
ಚಲಾಯಿಸುತ್ತಾನೆ. ಅನಂತರ ಅದರ ತುಂಡುಗಳನ್ನು ಪರಸ್ಪರ ಜೋಡಿಸುತ್ತಾನೆ. 
ತರುವಾಯ ಅದನ್ನು ಒಟ್ಟುಗೂಡಿಸಿ ಒಂದು ಘನೀಕೃತ ಮೋಡವನ್ನಾಗಿ ಮಾಡುತ್ತಾನೆ. 
ಆ ಬಳಿಕ ಅದರ ಹೊರಾವರಣದಿಂದ ಮಳೆಯ ಬಿಂದುಗಳು ಹನಿಹನಿಯಾಗಿ 
ಬೀಳುತ್ತಿರುವುದನ್ನು ನೀವು ನೋಡುತ್ತೀರಿ ಮತ್ತು ಅವನು ಆಕಾಶದಿಂದ ಅದರಲ್ಲಿ 
ಉನ್ನಶವಾಗಿರುವ ಪರ್ವತಗಳಿಂದಾಗಿ ಆಲಿಕಲ್ಲುಗಳನ್ನು ಬೀಳಿಸಿ. ಅದರಿಂದ 
ತಾನಿಚ್ಛಿಸುವವರಿಗೆ ಹಾನಿಯುಂಟು ಮಾಡುತ್ತಾನೆ ಮತ್ತು ತಾನಿಚ್ಛಿಸುವವರನ್ನು 
ಇವ ರಕ್ಷಿಸುತ್ತಾನೆ. ಅದರ ಮಿಂಚಿನ ಹೊಳಪು "ಕಣ್ಣುಗಳನ್ನು ಕೋರೈಸಿ 
ಬಿಡುತ್ತದೆ. ರಾತ್ರಿ- ಹಗಲುಗಳ ಪರಿವರ್ತನೆಯನ್ನು ಅವನೇ ಮಾಡುತ್ತಿರುತ್ತಾನೆ. 
ನಿಶ್ಚಯವಾಗಿ ಇದರಲ್ಲಿ ಕಣ್ಣುಳ್ಳವರಿಗೆ ಒಂದು ಪಾಠವಿದೆ. 


ಅಲ್ಲಾಹನು ಪ್ರತಿಯೊಂದು ಜೀವಿಯನ್ನು ಒಂದು ವಿಧದ' ನೀರಿನಿಂದ 
ಸೃಷ್ಟಿಸಿದನು. ಆ ಪೈಕಿ ಕೆಲವು ಹೊಟ್ಟೆಯನ್ನಾ ನ್ನಾಧರಿಸಿ ನಡೆದರೆ, ಇನ್ನು ಕೆಲವು ಎರಡು 
ಕಾಲುಗಳ ಮೇಲೆ ಮತ್ತೆ ಕೆಲವು ನಾಲ್ಕು ಕಾಲುಗಳ ಮೇಲೆ ನಡೆಯುತ್ತವೆ. ಅವನು 
ತಾನಿಚ್ಛಿಸಿದ್ದನ್ನು ಸೃಷ್ಟಿಸುತ್ತಾನೆ. ನಿಶ್ಚಯವಾಗಿಯೂ ಅಲ್ಲಾಹನು ಸಕಲ ವಸ್ತುಗಳ 
ಮೀ ಸಾಮರ್ಥ್ಯವುಳ್ಳವನು. ನಾವು ಸುವ್ಯಕ್ತ ವಾಸ್ತವಿಕತೆಯನ್ನು ತಿಳಿಸುವಂತಹ 
ಸೂಕ್ತಗಳನ್ನು ಅವತೀರ್ಣ ಗೊಳಿಸಿದ್ದೇವೆ. ಮುಂದೆ ನೇರಮಾರ್ಗದ ಕಡೆಗೆ ಅಲ್ಲಾಹನೇ 
ತಾನಿಚ್ಛಿಸಿದವರಿಗೆ ಮಾರ್ಗದರ್ಶನ ಮಾಡುತ್ತಾನೆ. ನಾವು ಅಲ್ಲಾಹ್‌ ಮತ್ತು 
ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದೆವೆಂದೂ ನಾವು ಅನುಸರಣೆಯನ್ನು 
ಸ್ವೀಕರಿಸಿದ್ದೇವೆಂದೂ ಅವರು ಹೇಳುತ್ತಾರೆ. ಆದರೆ ಅನಂತರ ಅವರಲ್ಲೊಂದು 
ವಿಭಾಗವು (ಅನುಸರಣೆಯಿಂದ) ವಿಮುಖವಾಗಿ ಬಿಡುತ್ತದೆ.” (ಅನ್ನೂರ್‌: 35-47) 

“ರಹ್ಮಾನನು (ಪರಮ ದಯಾಮಯನು) ಈ ಕುರ್‌ಆನನ್ನು ಕಲಿಸಿರುವನು. 
ಅವನೇ ಮಾನವನನ್ನು ಸೃಷ್ಟಿಸಿದನು ಮತ್ತು ಅವನಿಗೆ ಹಾ ಕಲಿಸಿದನು. 
ಸೂರ್ಯಚಂದ್ರರು ಬಹು ಗಣನೆಗೆ ಅಧೀನರಾಗಿದ್ದಾರೆ ಮತ್ತು. ಎಲ್ಲ ನಕ್ಷತ್ರಗಳೂ 
ವೃಕ್ಷಗಳೂ ಸಾಷ್ಟಾಂಗವೆರಗುತ್ತಿವೆ. ಆಕಾಶವನ್ನು ಅವನು ಉನ್ನ ತೆಗೊಳಿಸಿದನು ಮತ್ತು 
ತಕ್ಕಡಿ ಸ್ಥಾಪಿಸಿದನು. ಆದುದರಿಂದ ನೀವು ಸಮತೋಲನವನ್ನು ಕೆಡಿಸ ಬೇಡಿ. 
ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ "ಮಾಡಬೇಡಿರಿ. 


ಅವನು ಭೂಮಿಯನ್ನು ಸಕಲ ಸೃಷ್ಟಿಗಳಿಗಾಗಿ ಉ೦ಟು ಮಾಡಿದನು. ಅದರಲ್ಲಿ 


16 | 


ತರತರದ .ಅನೇಕ ರುಚಿಕರವಾದ ಫಲಗಳಿವೆ. ಖರ್ಜೂರದ ಮರಗಳಿವೆ. ಅವುಗಳ 
ಫಲಗಳು ಹೊದಿಕೆಗಳಲ್ಲಿ ಸುತ್ತಿಕೊಂಡಿವೆ. ತರತರದ ಧಾನ್ಯಗಳಿವೆ. ಅವುಗಳಲ್ಲಿ 
ಹೊಟ್ಟೂ ಇದೆ ಕಾಳೂ ಇದೆ. ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ 
ಪ್ರಭುವಿನ ಯಾವ ಯಾವ ಅನುಗ್ರಹಗಳನ್ನು ಸುಳ್ಳಾಗಿಸುವಿರಿ? 

ಅವನು ಮಾನವನನ್ನು ಓಡಿನಂತಹ ಹಳಸಿದ ಒಣಗಾರೆಯಿಂದ ಉಂಟು 
ಮಾಡಿದನು ಮತ್ತು ಜಿನ್ಮ್‌ಗಳನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದನು. ಜಿನ್ನ್‌ಗಳೇ 
ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಅದ್ಭುತ 
ಮಹಿಮೆಗಳನ್ನು ಸುಳ್ಳಾಗಿಸುವಿರಿ? ಎರಡು ಪೂರ್ವಗಳ ಮತ್ತು ಎರಡು ಪಶ್ಚಿಮಗಳ 
ಪಾಲಕ ಪ್ರಭು ಅವನೇ ಆಗಿರುತ್ತಾನೆ. ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು 
ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ? 
ಅವನು ಎರಡು ಸಮುದ್ರಗಳನ್ನು ಪರಸ್ಪರ ಒಟ್ಟು ಸೇರಲು ಬಿಟ್ಟನು. ಆದರೂ 
ಅವುಗಳ ನಡುವೆ ಒಂದು ಪರದೆ ಅಡ್ಡವಾಗಿದ್ದು ಅದನ್ನು ಅವು ಮೂರುವುದಿಲ್ಲ. 
ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಮಹಿಮೆಯ ಯಾವ 
ಯಾವ ಪವಾಡಗಳನ್ನು ಸುಳ್ಳಾಗಿಸುವಿರಿ? ಈ ಸಮುದ್ರಗಳಿಂದ ಮುತ್ತು ಮತ್ತು 
ಹವಳಗಳು ಲಭಿಸುತ್ತವೆ. ಜಿನ್ನ್‌ ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ 
ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿರಿ? 

ಸಮುದ್ರದಲ್ಲಿ ಪರ್ವತದಂತೆ ಮೇಲೆದ್ದಿರುವ ಹಡಗುಗಳು ಅವನದೇ ಆಗಿವೆ. 
ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ 
ಉಪಕಾರಗಳನ್ನು ಸುಳ್ಳಾಗಿಸುವಿರಿ? ಈ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವೂ 
ನಾಶವಾಗಲಿದೆ ಮತ್ತು ನಿನ್ನ ಪ್ರಭುವಿನ ತೇಜೋಮಯ ಹಾಗೂ ಔದಾರ್ಯಪೂರ್ಣ 
ಅಸ್ತಿತ್ಸ ಮಾತ್ರ ಉಳಿಯಲಿದೆ. ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ 
ಪ್ರಧುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿರಿ? ಭೂಮಿ. 
ಆಕಾಶಗಳಲ್ಲಿ ಇರುವವರೆಲ್ಲರೂ ತಮ್ಮ ಬೇಡಿಕೆಗಳನ್ನು ಅವನಿಂದಲೇ ಬೇಡುತ್ತಾರೆ. 
ಪ್ರತಿದಿನವೂ ಅವನು ವಿನೂತನ ವೈಭವದಲ್ಲಿರುತ್ತಾನೆ. ಜಿನ್ನ್‌ಗಳೇ ಮತ್ತು 
ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಗುಣಗಳನ: 
ಸುಳ್ಳಾಗಿಸುವಿರಿ? 

ಓ ಭೂಭಾರಗಳೇ। ಸದ್ಯದಲ್ಲೇ ನಾವು ನಿಮ್ಮ ವಿಚಾರಣೆ ನಡೆಸಲಿಕ್ಕಾಗಿ 
ಬಿಡುವು ಮಾಡಿಕೊಳ್ಳಲಿದ್ದೇವೆ. ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು 
ನೀವು ಸುಳ್ಳಾಗಿಸುವಿರಿ (ಎಂದು ಆಗ ನಾವು ನೋಡಿಕೊಳ್ಳುವೆವು). ಜಿನ್ನ್‌ ಮತ್ತು 
ಮಾನವ ವರ್ಗದವರೇ, ನೀವು ಭೂಮಿ-ಆಕಾಶಗಳ ಸರಹದ್ದುಗಳಿಂದ ಹೊರಗೆ 


ಸ 
ತ 
p> 


ತ್ಯ 


ಕುರ್‌ಆನ್‌ ಎಲ್ಲರಿಗಾಗಿ | 17 


ಓಡಿ ಹೋಗಬಲ್ಲಿರಾದರೆ ಓಡಿ ನೋಡಿರಿ, ನೀವು ಓಡಲಾರಿರಿ, ಅದಕ್ಕೆ ಪ್ರಚಂಡ 
ಶಕ್ತಿ ಬೇಕು. ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ನೀವು 
ಸುಳ್ಳಾಗಿಸುವಿರಿ? (ಓಡಿ `ಹೋಗಲು ಪ್ರಯತ್ನಿಸಿದರೆ) ನಿಮ್ಮ ಮೇಲೆ ಬೆಂಕಿಯ 
ಜ್ವಾಲೆಯನ್ನೂ ಹೊಗೆಯನ್ನೂ ಬಿಡಲಾಗುವುದು. ನೀವು ಅದನ್ನು ಎದುರಿಸಲಾರಿರಿ. 
ಜಿನ್ನ್‌ಗಳೇ ಮತ್ತು ಮಾನವರೇ, ನೀವು ನಿಮ್ಮ ಪ್ರಭುವಿನ ಯಾವ ಯಾವ 
ಮಹಿಮೆಗಳನ್ನು ನಿರಾಕರಿಸುವಿರಿ? 

ಆಕಾಶವು ಬಿರಿದಾಗ ಮತ್ತು ಅದು ಕೆಂಪು ಚರ್ಮದಂತಾಗಿ ಮಾರ್ಪಟ್ಟಾಗ 
(ಅವಸ್ಥೆ ಏನಾದೀತು?) ಜಿನ್ನ್‌ಗಳೇ ಮತ್ತು ಮಾನವರೇ, (ಆಗ) ನಿಮ್ಮ ಪ್ರಭುವಿನ 
ಯಾವ ಯಾವ ಮಹಿಮೆಗಳನ್ನು ನೀವು ಸುಳ್ಳಾಗಿಸುವಿರಿ?” (ಅರ್ರಹ್ಮಾನ್‌: 1-38) 

“ಅಲ್ಲಾಹನು ತನ್ನ ಹೊರತು ಇತರ ಆರಾಧ್ಯನಿಲ್ಲವೆಂದು ಸ್ವತಃ ಸಾಕ್ಷಿ 
ನುಡಿಯುತ್ತಾನೆ ಮತ್ತು ದೇವಚರರೂ ಎಲ್ಲ ಜ್ಞಾನವಂತರೂ ಆ ಪ್ರಬಲ 
ಯುಕ್ತಿಪೂರ್ಣನ ಹೊರತು ವಾಸ್ತವ ದಲ್ಲಿ ಅನ್ಯ ಆರಾಧ್ಯನಿಲ್ಲವೆಂದು ಸತ್ಯ ಮತ್ತು 
ನ್ಯಾಯದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ.” (ಆಲಿ ಇಮ್ರಾನ್‌: 18) 
ದೇವ ಸಂದೇಶವಾಹಕರು (ಪ್ರವಾದಿಗಳು) 

“ನಿಶ್ಚಯವಾಗಿಯೂ ಪ್ರವಾದಿಯು ಸತ್ಯವಿಶ್ಚಾಸಿಗಳಿಗೆ ಅವರ ಸ್ವಂತ ಅಸ್ತಿತ್ವಕ್ಕಿಂತಲೂ 


ಪ್ರಧಾನರಾಗಿದ್ದಾರೆ.” (ಅಲ್‌ ಅಹ್‌ರಖಾಬ್‌: 6) 
“ಎಚ್ಚರಿಕೆ ಕೊಡುವವರಾರೂ ಬಂದಿರದಂತಹ ಸಮುದಾಯವೊಂದೂ ಗತಿಸಿಲ್ಲ.” 
(ಫಾತಿರ್‌: 24) 


“ಸಂದೇಶವಾಹಕರೇ! ನಿಮಗಿಂತ ಮುಂಚೆ ಗತಿಸಿದ ಸಂದೇಶವಾಹಕರೊಡನೆ 
ಹೇಳದಿದ್ದಂತಹ ವಿಷಯವನ್ನೇನೂ ನಿಮಗೆ ಹೇಳಲಾಗುತ್ತಿಲ್ಲ.” (ಫುಸ್ತಿಲತ್‌: 43) 

“ಅಲ್ಲಾಹ್‌ ಹಾಗೂ ಅವನ ಸಂದೇಶವಾಹಕರನ್ನು ನಿಷೇಧಿಸುವವರೂ ಅಲ್ಲಾಹ್‌ 
ಮತ್ತು ಅವನ ಸಂದೇಶವಾಹಕರ ನಡುವೆ ತಾರತಮ್ಯ ಮಾಡಬೇಕೆಂದು ಬಯಸು 
ವವರೂ ನಾವು ಕೆಲವರನ್ನು ಸ್ವೀಕರಿಸುವೆವು ಇನ್ನು ಕೆಲವರನ್ನು ನಿಷೇಧಿಸುವವುವೆನ್ನುತ್ತ 
ಸತ್ಯನಿಷೇಧ ಮತ್ತು ಸತ್ಯವಿಶ್ವಾಸದ ಮಧ್ಯೆ ಒರಿದು ನಡುಮಾರ್ಗವನ್ನು ಸ್ವೀಕರಿಸುವ 
ಇಚ್ಛೆಯುಳ್ಳವರೂ ನೈಜ ಸತ್ಯನಿಷೇಧಿಗಳಾಗಿದ್ದಾರೆ. ಇಂತಹ ಸತ್ಯನಿಷೇಧಿಗಳಿಗೆ ನಾವು 
ಅಪಮಾನಕರ ಶಿಕ್ಷೆ ಸಿದ್ಧಪಡಿಸಿಟ್ಟಿರುತ್ತೇವೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಲ್ಲಾಹ್‌ ಮತ್ತು 
ಅವನ ಸಮಸ್ತ ಸಂದೇಶವಾಹಕರನ್ನು ನಂಬಿ, ಅವರ ನಡುವೆ ತಾರತಮ್ಯವಿರಿಸದಿರು 
ವವರಿಗೆ ನಾವು ಖಂಡಿತವಾಗಿಯೂ ಅವರ ಪ್ರತಿಫಲವನ್ನು ನೀಡುವೆವು. ಅಲ್ಲಾಹ್‌ 
ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.”  (ಅನ್ನಿಸಾ: 150-152) 


18 “| 


“ನಾವು ಇದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದ ಸಂದೇಶವಾಹಕರ 
ಮೇಲೂ ನಿಮ್ಮ ಮುಂದೆ ಪ್ರಸ್ತಾಪಿಸದೆ ಇದ್ದ ಸಂದೇಶವಾಹಕರ “ಮೇಲೂ ವಹ್ಯ್‌ 
ಇಳಿಸಿದೆವು.” \ (ಅನ್ನಿಸಾ: 164) 

ಕ್ಯ ಸತ್ಯವಿಶ್ವಾಸಿಗಳೇ। ಅಲ್ಲಾಹನ ಆಜ್ಞಾಪಾಲನೆ ಮಾಡಿರಿ, ಸಂದೇಶವಾಹಕರ 
ಮತ್ತು ನಿಮ್ಮೊಳಗಿನ "ಉಲುಲ್‌ ಅಮ್ರ'ರ(ಆಜ್ಞಾಧಿಕಾರ ಹೊಂದಿದವರ) ಆಜ್ಞಾಪಾಲನೆ 


ಮಾಡಿರಿ.” (ಅನ್ನಿಸಾ: 59) 
“ಸಂದೇಶವಾಹಕನನ್ನು ಅನುಸರಿಸಿದವನು ವಾಸ್ತವದಲ್ಲಿ ಅಲ್ಲಾಹನನ್ನು ಅನು 
ಸರಿಸಿದನು.” (ಅನ್ನಿಸಾ: 80) 


“ನಿಶ್ಚಯವಾಗಿಯೂ ಅಲ್ಲಾಹನ ಸಂದೇಶವಾಹಕರಲ್ಲಿ ನಿಮಗಾಗಿ ಒಂದು 
ಅತ್ಯುತ್ತಮ ಮಾದರಿ ಇತ್ತು. (ಇದು) ಅಲ್ಲಾಹ್‌ ಹಾಗೂ ಅಂತಿಮ ದಿನವನ್ನು 
ನಿರೀಕ್ಷಿಸುವವನಿಗೆ ಮತ್ತು ಅಲ್ಲಾಹನನ್ನು ಬಹಳವಾಗಿ ಸ್ಮರಿಸುವವನಿಗೆ.” 

(ಅಲ್‌ ಅಹ್‌ರುಾಬ್‌: 21) 

“ಆಗ ಧಿಕ್ಕರಿಸಿ ನಡೆದವರು ಹಾಗೂ ಸಂದೇಶವಾಹಕರ ಆಜ್ಞೋಲ್ಲಂಘನೆ 
ಮಾಡಿದವರು, "ಅಕಟ। ಭೂಮಿ ಬಿರುಕು ಬಿಡುತ್ತಿದ್ದರೆ! ಮತ್ತು ನಾವು ಅದರೊಳಗೆ 


ಸೇರಿ ಹೋಗುತ್ತಿದ್ದರೆ[' ಎಂದು ಇಚ್ಛೆಪಡುವರು.” (ಅನ್ನಿಸಾ; 42) 
“ನಾವು ಪ್ರತಿಯೊಬ್ಬ ಸಂದೇಶವಾಹಕನನ್ನೂ ಅಲ್ಲಾಹನ ಆಜ್ಞೆ ಪ್ರಕಾರ 
ಅನುಸರಿಸಲ್ಲಡಲಿಕ್ಕಾಗಿಯೇ ಕಳುಹಿಸಿರುತ್ತೇವೆ.” | (ಅನ್ನಿಸಾ: 64) 


“ಯಾರು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಅನುಸರಣೆ 
ಮಾಡಿದನೋ ಅವನು ಮಹಾ ಯಶಸ್ಸನ್ನು ಪಡೆದನು.” (ಅಲ್‌ ಅಹ್‌ರಖಾಬ್‌: 71) 

“ನಾವು ಪ್ರತಿಯೊಂದು ಸಮುದಾಯದಲ್ಲಿ ಓರ್ವ ಸಂದೇಶವಾಹಕನನ್ನು 
ಕಳುಹಿಸಿದೆವು ಮತ್ತು ಅಲ್ಲಾಹನ ಇಬಾದತ್‌ (ದಾಸ್ಯ-ಆರಾಧನೆ) ಮಾಡಿರಿ ಮತ್ತು 
'ತಾಗೂತ್‌'ನ ಇಬಾದತ್‌ನಿಂದ ದೂರವಿರಿ ಎಂದು ಅವರ ಮುಖಾಂತರ ಎಚ್ಚರಿಕೆ , 
ನೀಡಿದೆವು.” (ಅನ್ನಹ್ಹ್‌: 36) 
ಮುಹಮ್ಮದ್‌(ಸ) 

“ಅಲ್ಲಾಹನ ಸಂದೇಶಗಳನ್ನು ತಲುಪಿಸುವ, ಅವನನ್ನೇ ಭಯಪಡುವ ಮತ್ತು 
ಒಬ್ಬ ದೇವನ ಹೊರತು ಯಾರನ್ನೂ ಭಯಪಡದವರಿಗೆ... ವಾಸ್ತವದಲ್ಲಿ ಅವರು 
[ಮುಹಮ್ಮದ್‌(ಸ)] ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಲ್ಲಿ ' 
ಕೊನೆಯವರಾಗಿರುತ್ತಾರೆ.” : | (ಆಲ್‌ ಅಹ್‌ರಭಾಬ್‌: 39 ಮತ್ತು 40) 


ಕುರ್‌ಆನ್‌ ಎಲ್ಲರಿಗಾಗಿ | 19 


“ಓ ಪೈಗಂಬರರೇ! ನಾವು ನೂಹ್‌ ಮತ್ತು ಅನಂತರದ ಪ್ರವಾದಿಗಳ ಕಡೆಗೆ 
ದಿವ್ಯವಾಣಿ ಗಳು ತ ನಿಮ್ಮ ಕಡಗೂ ದಿವ್ಯವಾಣಿ ಕಳುಹಿಸಿರುತ್ತೇವೆ. ನಾವು 
ಇರ್‌ ಇಸ್ಮಾಈಲ್‌, ಇಸ್‌ ಸ್‌ಹಾಕ್‌, ಹ್‌ ಮತ್ತು ಯಆ್‌ಕೂಬರ 
ಸಂತತಿ, ಈಸಾ, ಅಯ್ಯೂಬ್‌, ಯೂನುಸ್‌, ಹಾರೂನ್‌ ಮತ್ತು ಸುಲೈಮಾನರ 
ಕಡೆಗೂ ವಹ್ಯ್‌ ಕಳುಹಿಸಿದೆವು. ನಾವು ದಾವೂದರಿಗೆ ರುಬೂರ್‌ ನೀಡಿದೆವು.” 
_ (ಅನ್ನಿಸಾ: 163) _ 

' “ಪೈಗಂಬರರೇ, ನಾವು ನಿಮಗಿಂತ ಮುಂಚೆಯೂ ಮನುಷ್ಯರನ್ನೇ ಸಂದೇಶವಾಹಕ 
ರಾಗಿ ರವಾನಿಸಿದ್ದೆವು. ಅವರ ಮೇಲೆ ನಾವು ವಹ್ಯ್‌ ಮಾಡುತ್ತಿದ್ದೆವು. ನಿಮಗೆ 
ಗೊತ್ತಿಲ್ಲದಿದ್ದರೆ ಗ್ರಂಥದವರೊಡನೆ ಕೇಳಿರಿ. ನಾವು ಆ ಸಂದೇಶವಾಹಕರಿಗೆ ಆಹಾರ 
ವನ್ನು ಸೇವಿಸದಂತಹ ಶರೀರವನ್ನು ನೀಡಿರಲಿಲ್ಲ ಮತ್ತು ಅವರು ಸದಾಕಾಲ 
ಬದುಕುವವರೂ ಆಗಿರಲಿಲ್ಲ. ಕೊನೆಗೆ ನಾವು ಅವರೊಡನೆ ಮಾಡಿದ ನಮ್ಮ 
ವಾಗ್ದಾನವನ್ನು ಪೂರೈಸಿದೆವು ಮತ್ತು ಅವರನ್ನೂ ನಾವಿಚ್ಛಿಸಿದ ಇತರರನ್ನೂ ರಕ್ಷಿಸಿದೆವು 
ಮತ್ತು ರ ನಾಶಗೊಳಿಸಿಬಿಟ್ಟೆವು.” (ಅಲ್‌ ಅಂಬಿಯಾ: 7-9) 
ಪೈಗಂಬರರೇ, ನಾವು ನಿಮಗಿಂತ ಮುಂಚೆ ಯಾವ ಸಂದೇಶವಾಹಕ 
ಅಥವಾ ಪ್ರವಾದಿಯವರನ್ನು ಕಳುಹಿಸಿದ್ದೆವೋ ಅವರು ಇಚ್ಛಿಸಿದಾಗ ಅವರ 
ಸದಿಚ್ಛೆಯಲ್ಲಿ ಶೈತಾನನು ತಡೆಯನ್ನು ಉಂಟು ಮಾಡದೆ ಇರಲಿಲ್ಲ. ಹೀಗೆ 
ಶೈತಾನನು ಉಂಟು ಮಾಡುವ ಪ್ರತಿಯೊಂದು ತಡೆಯನ್ನು ಅಲ್ಲಾಹನು ಅಳಿಸಿಬಿಡು 
ತ್ತಾನೆ ,ಮತ್ತು ತನ್ನ ವಚನಗಳನ್ನು ಸುದೃಢಗೊಳಿಸಿಬಿಡುತ್ತಾನೆ. ಅಲ್ಲಾಹನು 
ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ.” (ಅಲ್‌ ಹಜ್ಜ್‌: 52) 
“ನಾವು ನಿಮಗಿಂತ ಮುಂಚೆ ಕಳುಹಿಸಿದ ಪ್ರತಿಯೊಬ್ಬ ಸರಿದೇಶವಾಹಕರಿಗೂ, 
"ನನ್ನ ಹೊರತು ಅನ್ಯ ದೇವರಿಲ್ಲ. ಆದ್ದರಿಂದ ನೀವು ನನ್ನ ದಾಸ್ಯ-ಆರಾಧನೆಯನ್ನೇ 


ಮಾಡಿರಿ' ಎಂದು ವಹ್ಯ್‌ ಮಾಡಿದ್ದೆವು.” » (ಅಲ್‌ ಅಂಬಿಯಾ: 25) 
“(ಪೈಗಂಬರರೇ) ಪ್ರಶಂಸೆಗಳೆಲ್ಲ ಅಲ್ಲಾಹನಿಗೆ ಮತ್ತು ಅವನು ಪುನೀತಗೊಳಿಸಿದ 
ಆತನ ದಾಸರ ಮೇಲೆ ಶಾಂತಿ ಇರಲೆಂದು ಹೇಳಿರಿ.” (ಅನ್ನಮ್ಸ್‌: 59) 


“ಓ ಮುಹಮ್ಮದ್‌ರೇ(ಸ)! ಹೇಳಿರಿ: ಓ ಮಾನವರೇ! ನಾನು ನಿಮ್ಮೆಲ್ಲರ 
ಭೂಮಿ-ಆಕಾಶಗಳ ಸಾರ್ವಭೌಮನಾಗಿರುವ ಅಲ್ಲಾಹನ ಸಂದೇಶವಾಹಕನಾಗಿ 
ರುತ್ತೇನೆ. ಅವನ ಹೊರತು ಆರಾಧ್ಯನಿಲ್ಲ. ಅವನೇ ಜೀವನ ನೀಡುವವನು. ಅವನೇ 
ಮರಣ ಕೊಡುವವನು.” ೬. (ಆಲ್‌ ಅಜ್‌ರಾಫ್‌: 158) 

“ಓ ಪೈಗಂಬರರೇ। ನೀವು ಜನರೊಡನೆ ಹೀಗೆ ಹೇಳಿ ಬಿಡಿರಿ: ನೀವು ನಿಜ 
ವಾಗಿಯೂ ಅಲ್ಲಾಹನನ್ನು ಪ್ರೀತಿಸುತ್ತೀರೆಂದಾದರೆ ನನ್ನ ಅನುಕರಣೆ ಮಾಡಿರಿ. 


20 | 


ಅಲ್ಲಾಹನು ನಿಮ್ಮನ್ನು ಪ್ರೀತಿಸುವನು ಮತ್ತು ನಿಮ್ಮ ಪಾಪಗಳನ್ನು ಕ್ಷಮಿಸುವನು. 
ಅವನು ಮಹಾ ಕ್ಷಮಾಶೀಲನೂ ಕರುಣಾಮಯಿಯೂ ಆಗಿರುತ್ತಾನೆ.” 
(ಆಲಿ ಇಮ್ರಾನ್‌: 31) 


“ಪೈಗಂಬರರೇ, ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ 
ಮಾಡಿ ಕಳುಹಿಸಿರುತ್ತೇವೆ.” - (ಅಲ್‌ ಅಂಬಿಯಾ: 107) 


“ನಾವು ನಿಮ್ಮೊಳಗಿಂದಲೇ ಓರ್ವ ಸಂದೇಶವಾಹಕನನ್ನು ಕಳುಹಿಸಿದೆವು. 
ಅವರು ನಿಮಗೆ ನಮ್ಮ ವಚನಗಳನ್ನು ಓದಿ ಹೇಳುತ್ತಾರೆ, ನಿಮ್ಮನ್ನು. ಸಂಸ್ಕರಿಸುತ್ತಾರೆ, 
ನಿಮಗೆ ಗ್ರಂಥ ಮತ್ತು ಯುಕ್ತಿಯ ಶಿಕ್ಷಣವನ್ನು ನೀಡುತ್ತಾರೆ ಮತ್ತು ನೀವು ಇಷ್ಟರ 
ತನಕ ತಿಳಿಯದಿದ್ದ "ಸಂಗತಿಗಳನ್ನು ಬೋಧಿಸುತ್ತಾರೆ.” (ಅಲ್‌ ಬಕರ: 151) 


ಅಲ್ಲಾಹನ ಕಾನೂನು 


“ಯಾವ ಹೊರೆ ಹೊರುವಾತನೂ ಇನ್ನೊ! ಬ್ಬನ ಹೊರೆ ಹೊರಲಾರನು. 
ಮನುಷ್ಯನು ತಾನೇ ಪರಿಶ್ರಮಿಸಿದುದರ ಹೊರತು ಆ ಬೇರೇನೂ. ಇಲ್ಲ ಮತ್ತು 
ಅವನ ಪರಿಶ್ರಮವನ್ನು ಸದ್ಯವೇ ನೋಡಲಾಗುವುದು. ಅನಂತರ ಅವನ ಸಂಪೂರ್ಣ 
ಪ್ರತಿಫಲವನ್ನು, Pi ಲಾಗುವುದು (ಅನ್ನಜ್ಮ್‌: 38-41) 


7 

GF “ವಾಸ್ತವದಲ್ಲಿ ಒಂದು ಜನಾಂಗವು ಸ್ವತಃ ತಾನೇ ತನ್ನ ಸ್ಥಿತಿಯನ್ನು ಬದಲಾ 

"' ಯಿಸಿಕೊಳ್ಳುವ ವರೆಗೂ ಅಲ್ಲಾಹನು ಅದರ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ.” 
(ಆರ್ರಳ್‌ದ್‌: 11) 


“ಪ್ರತಿಯೊಬ್ಬ ಬಿ ಮನುಷ್ಯನ ಶಕುನವನ್ನು ನಾವು ಅವನ ಕೊರಳಿಗೇ ಕಟ್ಟಬಿಡುತ್ತೇವೆ. 
ಪುನರುತ್ಥಾನ ದಿನದಂದು ನಾವು ಆಂ ಒಂದು ಲಿಖಿತವನ್ನು ಹೊರಡಿಸುವೆವು. 
ಅವನು ಅದನ್ನು ತೆರೆದ ಗ್ರಂಥದಂತೆ ಕಾಣುವನು. "ನಿನ್ನ ಕರ್ಮ ಪತ್ರವನ್ನು ಓದು. 
ಇಂದು ನಿನ್ನ ಕ ತೆಗೆಯಲು ನೀನೇ ಸಾಕು' ಎಂದು" ಹೇಳಲಾಗುವುದು). 
ಸನ್ಮಾರ್ಗ ್ವೀಜಿರಿಸಿಕೊಳ್ಳುವವನ ಸನ್ಮಾರ್ಗ ಗಮನವು ಅವನಿಗೇ ಒಳಿತಾಗಿದೆ ಮತ್ತು 
ಪಥಭ್ರಷ್ಟತೆಯ ವಪತ್ತೂ ಅವನ ಮೇಲೆಯೇ ಬೀಳುತ್ತದೆ. ಯಾವ ಹೊರೆ ಹೊರು' 
ವಾತನೂ ಇನ್ನೊಬ್ಬನ ಹೊರೆಯನ್ನು ಹೊರಲಾರನು (ಜನರಿಗೆ ಸತ್ಯಾಸತ್ಯತೆಗಳ 
ಅಂತರವನ್ನು ತೋರಿಸಿಕೊಡಲು) La ಸಂದೇಶವಾಹಕನನ್ನು ಕಳುಹಿಸಿಕೊಡದೆ 
ನಾವು ಯಾತನೆ ಕೊಡುವವರಲ್ಲ.” » (ಬನೀ ಇಸ್ರಾಯೀಲ್‌: 13-15) . 


“(ಈ ಲೋಕದಲ್ಲಿ) ಶೀಘ್ರವಾಗಿ ಪ್ರಾಪ್ತವಾಗುವ ಫಲಗಳನ್ನು ಅಪೇಕ್ಷಿಸುವವನಿಗೆ 
ನಾವು ಕೊಡಲಿಚ್ಛಿಸುವುದನ್ನು ಇಲ್ಲೇ. ಕೊಟ್ಟು ಬಿಡುತ್ತೇವೆ. ಅನಂತರ ಅವನ ಪಾಲಿಗೆ 
ನರಕವನ್ನು ಬರೆದು ಬಿಡುತ್ತೇವೆ. ಅದರಲ್ಲಿ ಅವನು ಧಕ್ಕರಿಸಲ್ಪಟ್ಟು ಹಾಗೂ ಕೃಪೆಯಿಂದ 


ಕುರ್‌ಆನ್‌ ಎಲ್ಲರಿಗಾಗಿ | 21 


ವಂಚಿತನಾಗಿ ಬೇಯುತ್ತಿರುವನು ಮತ್ತು ಯಾರಾದರೂ ಪರಲೋಕವನ್ನು ಇಷ್ಟಪಟ್ಟು 
ಅದಕ್ಕಾಗಿ ಪ್ರಯತ್ನಿಸಬೇಕಾದ ರೀತಿಯಲ್ಲಿ.ಪ್ರಯತ್ನಿಸಿದರೆ ಮತ್ತು ಅವನು ಸತ್ಯವಿಶ್ವಾಸಿ 
ಯಾಗಿದ್ದರೆ, ಇಂತಹ ಪ್ರತಿಯೊಬ್ಬನ ಪ್ರಯತ್ನವು ಕೃತಾರ್ಥವಾಗುವುದು. ನಾವು ಇವ 
ರಿಗೂ ಅವರಿಗೂ ಎರಡು ವರ್ಗದವರಿಗೂ (ಇಹಲೋಕದಲ್ಲಿ) ಜೀವನ ಸಾಮಗ್ರಿಯನ್ನು 
ಕೊಡುತ್ತಿರುತ್ತೇವೆ. ಇದು ನಿನ್ನ ಪ್ರಭುವಿನ ಕೊಡುಗೆ. ನಿನ್ನ ಪ್ರಭುವಿನ ಕೊಡುಗೆಯನ್ನು 
ತಡೆಯುವವನು ಯಾರೂ ಇಲ್ಲ. ಆದರೆ ನಾವು ಇಹಲೋಕದಲ್ಲಿ ಒಂದು ವರ್ಗಕ್ಕೆ 
ಇನ್ನೊಂದು ವರ್ಗದ ಮೇಲೆ ಎಂತಹ, ಶ್ರೇಷ್ಠತೆ. ಪ್ರಧಾನ ಮಾಡಿರುತ್ತೇವೆಂದು 
ನೋಡಿರಿ. ಪರಲೋಕದಲ್ಲಿ "ಅದರ ಸ್ಥಾನವು ಇನ್ನಷ್ಟು ಹೆಚ್ಚುವುದು ಮತ್ತು ಅದರ 
ಶ್ರೇಷ್ಠತೆ ಮತ್ತಷ್ಟು ಅಧಿಕವಾಗುವುದು.” (ಬನೀ ಇಸ್ರಾಯೀಲ್‌: 18-21) 

“ಅಧರ್ಮ ಮತ್ತು ನಿಷೇಧ ನೀತಿಯನ್ನನುಸರಿಸುವವರಿಗೆ ಇಹ-ಪರಗಳೆರಡರಲ್ಲೂ 
ಕಠಿಣ ಶಿಕ್ಷೆ ಕೊಡುವೆನು ಮತ್ತು ಅವರು ಯಾವ ಸಹಾಯಕನನ್ನೂ ಪಡೆಯಲಾರರು. . 
ಸತ್ಯವಿಶ್ವಾಸ ಮತ್ತು ಸತ್ಯರ್ಮಗಳ ನಿಲುಮೆಯನ್ನಿರಿಸಿಕೊಂಡವರಿಗೆ ಅವರ ಪ್ರತಿಫಲಗಳು 
ಸರ್ವಸಂಪೂರ್ಣವಾಗಿ ಕೊಡಲ್ಪಡುವುವು ಮತ್ತು ಅಲ್ಲಾಹನು ಅಕ್ರಮಿಗಳನ್ನು ಎಂದಿಗೂ 
ಪ್ರೀತಿಸುವುದಿಲ್ಲ (ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ.)” 

(ಆಲಿ ಇಮ್ರಾನ್‌: 56-57) 


ಪರಲೋಕ 


“ಇವರಿಗೆಲ್ಲಾ ನಮ್ಮ ಕಡೆಗೇ ಮರಳಲಿಕ್ಕಿದೆ. ತರುವಾಯ ಇವರ ವಿಚಾರಣೆ 
ನಡೆಸುವ ಹೊಣೆ ನಮ್ಮ ಮೇಲೆಯೇ ಇದೆ.” (ಅಲ್‌ ಗಾಶಿಯ: 25-26) 

“ಅ೦ದು ಜನರು ವಿಭಿನ್ನ ಸ್ಥಿತಿಗಳಲ್ಲಿ ಮರಳುವರು. (ಇದು) ಅವರ ಕರ್ಮ 
ಗಳು ಅವರಿಗೆ ತೋರಿಸಲ್ಪಡಲಿಕ್ಕಾಗಿ. ತರುವಾಯ ಅಣು ಗಾತ್ರದಷ್ಟು ಪುಣ್ಯಕಾರ್ಯ 
ವೆಸಗಿದವನು ಅದನ್ನು ಕಂಡೇ ಶೀಠುವನು ಮತ್ತು ಅಣುಗಾತ್ರದಷ್ಟು ಪಾಪಕಾರ್ಯ 
ದವನು ಅದನ್ನು ಕಂಡೇ ತೀರುವನು.” (ಅಯ್ದಿಲ್‌ರುಭಾಲ್‌: 6-8) 
“ವಿದ್ರೋಹವೆಸಗಿದವನಿಗೆ ಹಾಗೂ ಇಹಲೋಕ ಜೀವನಕ್ಕೆ ಆದ್ಯತೆ ಕೊಟ್ಟವನಿಗೆ 
ನರಕವೇ ನಿವಾಸವಾಗುವುದು. ತನ್ನ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಿದೆಯೆಂದು 
ಭಯಪಡುತ್ತಿದ್ದವನಿಗೆ ಮತ್ತು ತನ್ನ ಚಿತ್ತದ ದುಷ್ಟ ಅಪೇಕ್ಷೆಗಳಿಂದ ತನ್ನನ್ನು ತಡೆದಿಟ್ಟು 
ಕೊಂಡಿದ್ದವನಿಗೆ ಸ್ವರ್ಗವೇ ನಿವಾಸವಾಗುವುದು.” (ಅನ್ನಾರಿುಆತ್‌: 37-41) 

“ಅಂದು ಅಲ್ಲಾಹನು ಕೊಡುವಂತಹ ಯಾತನೆಯನ್ನು ಕೊಡಬಲ್ಲವರು 
ಬೇರಾರೂ ಇಲ್ಲ. ಅಲ್ಲಾಹನು ಬಂಧಿಸುವ ರೀತಿಯಲ್ಲಿ ಬಂಧಿಸುವವನೂ ಯಾರೂ 
ಇಲ್ಲ. (ಇನ್ನೊಂದು ಕಡೆಯಿಂದ ಹೀಗೆ ಅಪ್ಪಣೆಯಾಗುವುದು): ಓ ಶಾಂತಚಿತ್ತವೇ! 


22 (| 


ನೀನು (ನಿನ್ನ ಸದ್ಗತಿಯಿಂದ) ಸಂತುಷ್ಣನೂ (ನಿನ್ನ ಪ್ರಭುವಿನ ಬಳಿ) ಮೆ ಚ್ಚುಗೆಗೆ 
ಪಾತ್ರನೂ ಆಗಿರುವ ಸ್ಥಿತಿಯಲ್ಲಿ ನಿನ್ನ ಪ್ರಭುವಿನ ಬಳಿಗೆ ನಡೆ: ನನ್ನ (ಸಜ್ಜನ) 
ದಾಸರೊಂದಿಗೆ ಸೇರಿಕೋ ಮತ್ತು ನನ್ನ ಸ್ವರ್ಗದೊಳಗೆ ಪ್ರವೇಶಿಸು.” 
(ಅಲ್‌ ಫಜ್ರ್‌: 25-30) 
“ನಿಜಕ್ಕೂ ನಿಮ್ಮ ಪ್ರಭುವಿನ ಹಿಡಿತವು ಬಹಳ, `ಕಠಿಣವಾದುದು. ಅವನೇ 
ಪ್ರಥಮ ಬಾರಿ ಸೃಷ್ಟಿಸುತ್ತಾನೆ ಮತ್ತು ಅವನೇ ಪುನಃ ಸೃಷ್ಟಿಸುವವನು ಮತ್ತು ಅವನು 
ಮಹಾ ಕ್ಷಮಾಶೀಲನೂ ಪ್ರೀತಿಸುವವನೂ ಆಗಿರುತ್ತಾನೆ. ಅವನು ವಿಶ್ವಸಿಂಹಾಸನದ 
ಒಡೆಯನು, ಪರಮೋನ್ನತನು ಮತ್ತು ತಾನಿಚ್ಛಿಸಿದ್ದನ್ನು ಮಾಡಿ ಬಿಡುವವನು.” 
(ಅಲ್‌ ಬುರೂಜ್‌: 12-16) 
“ನಿಸ್ತಂದೇಹವಾಗಿಯೂ ತೀರ್ಮಾನದ ದಿನವು ಒಂದು ನಿಶ್ಚಿತ ಸಮಯವಾಗಿದೆ. 
'ಕಹಳೆಯನ್ನು ಊದುವಂದು ನೀವು ತಂಡೋಪತಂಡವಾಗಿ ಹೊರಟು ಬರುವಿರಿ. 
ಆಕಾಶವನ್ನು. ತೆರೆದು ಬಿಡಲಾಗುವುದು. ಅದು ದ್ವಾರಗಳೇ ದ್ವಾರಗಳಾಗಿ ಬಿಡುವುದು 
ಮತ್ತು ಪರ್ವತಗಳು ಚಲಿಸ ಲ್ಪಡುವುವು. ಅವು "ಮರೀಚಿಕೆಗಳಾಗಿ ಬಿಡುವುವು. 


ವಾಸ್ತವದಲ್ಲಿ ನರಕವು ಒ೦ದು ಬೋನಾಗಿದೆ. ಅದು ವಿದ್ರೋಹಿಗಳ ವಾಸಸ್ಥಾನ 
ವಾಗಿದೆ. "ಅದರಲ್ಲಿ ಅವರು ದೀರ್ಫಕಾಲ ಬಿದ್ದುಕೊಂಡಿರುವರು. ಅದರೊಳಗೆ 
ಅವರು ಯಾವುದೇ ತಂಪನ್ನಾಗಲೀ, ಕುಡಿಯಲರ್ಹವಾದ ಯಾವುದೇ ವಸ್ತುವಿನ 
ರುಚಿಯನ್ನಾ] ಗಲೀ ಸವಸ ಏನಾದರೂ ಸಿಗುವುದಿದ್ದರೆ ಅದು ಕುದಿಯುವ - 
ನೀರು ಮತ್ತು ಹುಣ್ಣುಗಳ ಕೀವು ಮಾತ್ರ (ಅವರ ದುಷ್ಕ ಸತಗ ಗಳ) ಪರಿಪೂರ್ಣ 
ಪ್ರತಿಫಲವಿದು. ಅವರು ಯಾವುದೇ ವಿಚಾರಣೆಯನ್ನು ನಿರೀ ೇಕ್ಷಿಸುತ್ತಿರಲಿಲ್ಲ ಮತ್ತು 
ಅವರು ನಮ್ಮ ಸೂಕ್ತಗಳನ್ನು ಸಂಪೂರ್ಣವಾಗಿ ಸುಳ್ಳಾಗಿಸಿ` ಬಿಟ್ಟಿದ್ದರು. ವಸ್ತುತಃ ನ ನಾವು 
ಪ್ರತಿಯೊಂದನ್ನೂ, RE ಎಣಿಸಿ ಬರೆದಿಟ್ಟಿದ್ದ. ಈಗ ಇದರ ರುಚಿ ಸವಿಯಿರಿ. | 
ನಾವು ನಿಮಗಾಗಿ ಯಾತನೆಯ ಹೊರತು ಬೇರೇನನ್ನೂ ಖಂಡಿತ ಹೆಚ್ಚಿಸಲಾರೆವು. ' 


ಖಂಡಿತವಾಗಿಯೂ ಧರ್ಮನಿಷ್ಠರಿಗಾಗಿ ಯಶಸ್ಸಿನ ಒಂದು ಸ್ಥಾನವಿದೆ. 
ಉದ್ಯಾನಗಳು, ದ್ರಾಕ್ಷೆಗಳು, ಸಮವಯಸ್ಯ ನವತರುಣಿಯರು ಮತ್ತು "ತುಂಬಿ 
ತುಳುಕುವ ಪಾನ ಪ ಪಾತ್ರೆಗಳು ಅವರಿಗಾಗಿವೆ. ಅಲ್ಲಿ ಅವರು ಯಾವುದೇ ಅಸಂಬದ್ಧ 
ಮತ್ತು ಸುಳ್ಳು ಮಾತನ್ನು ಕೇಳಲಾರರು. ನಿಮ್ಮ ಪ್ರಭುವಿನ ಕಡೆಯಿಂದ ಸತ್ತಲ 
ಹಾಗೂ ಸಾಕಷ್ಟು ಪುರಸ್ಕಾರ, ಭೂಮಿ-ಆಕಾಶಗಳ ಮತ್ತು ಅವುಗಳ ನಡುವನ ಪ್ರಕಿ 
ಯೊಂದು ವಸ್ತುವಿನ ಒಡೆಯನಾಗಿರುವ ಪರಮ ದಯಾಮಯನಾದ ಪ್ರಭುವಿನ 
ಕಡೆಯಿಂದ, ಅವನ ಮುಂದೆ ಮಾತಾಡುವ ಸಾಮರ್ಥ್ಯ ಯಾರಿಗೂ .ಇಲ್ಲ. 


ಇ 
"ರೂಹ್‌' ಮತ್ತು ದೇವಚರರು ಸಾಲುಸಾಲಾಗಿ ನಿಲ್ಲಲಿರುವ ಆ ದಿನ ಪರಮ 


'ಕುರ್‌ಆನ್‌ ಎಲ್ಲರಿಗಾಗಿ | 23 


( 


ದಯಾಮಯನ ಅನುಮತಿ ಪಡೆದ ಮತ್ತು ಸರಿಯಾದ ಮಾತನ್ನೇ ಆಡುವ 
ವ್ಯಕ್ತಿಯ ಹೊರತು ಬೇರಾರೂ ಮಾತಾಡಲಾರರು. ಆ ದಿನ ಬರುವುದು ಸತ್ಯ. 
ಇನ್ನು ಇಷ್ಟವಿದ್ದವರು ತಮ್ಮ ಪ್ರಭುವಿನ ಕಡೆಗೆ ಮರಳುವ ಹಾದಿ ಹಿಡಿದುಕೊಳ್ಳಲಿ. 
ಸನ್ನಿಹಿತವಾಗಿರುವ ಆ ಯಾತನೆಯ ಬಗ್ಗೆ ನಿಮ್ಮನ್ನು ನಾವು ಎಚ್ಚರಿಸಿದ್ದೇವೆ. ಅಂದು 
ಮಾನವನು ತನ್ನ ಕೈಗಳು ಮುಂದೆ ಕಳುಹಿಸಿರುವುದೆಲ್ಲವನ್ನೂ ಕಂಡುಕೊಳ್ಳುವನು 
ಮತ್ತು ಸತ್ಯನಿಷೇಧಿಯು "ಅಯ್ಯೋ ನಾನು ಮಣ್ಣಾಗಿ ಬಿಡುತ್ತಿದ್ದರೆ! ಎಂದು 
ಗೋಳಿಡುವನು.” (ಅನ್ನಬಾ: 17-40) 
“ಧರ್ಮನಿಷ್ಠರಿಗೆ ವಾಗ್ದಾನ ಮಾಡಲಾಗಿರುವ ಆ ಸ್ವರ್ಗದ ವಿಶೇಷತೆಯೇನೆಂದರೆ 
ಅದರಲ್ಲಿ ತಿಳಿನೀರಿನ ಕಾಲುವೆಗಳು ಹರಿಯುತ್ತಿರುವುವು, ಸ್ವಲ್ಪವೂ ರುಚಿ ಬದಲಾಗಿರ 
ದಂತಹ ಹಾಲಿನ ಕಾಲುವೆಗಳು ಹರಿಯುತ್ತಿರುವುವು. ಕುಡಿಯುವವರಿಗೆ ಅತ್ಯಂತ 
ರುಚಿಕರವಾಗಿರುವ ಮದಿರೆಯ ಕಾಲುವೆಗಳು ಹರಿಯುತ್ತಿರುವುವು. ಅತ್ಯಂತ ತಿಳಿ 
ಯಾದ ಜೇನಿನ ಕಾಲುವೆಗಳು ಹರಿಯುತ್ತಿರುವುವು. ಅದರಲ್ಲಿ ಅವರಿಗಾಗಿ ಎಲ್ಲ 
ಬಗೆಯ ಫಲಗಳಿರುವುವು ಮತ್ತು ಅವರ ಪ್ರಭುವಿನ ಕಡೆಯಿಂದ ಕ್ಷಮೆ ಇರುವುದು. 
(ಇಂತಹ ಸ್ವರ್ಗ ಯಾರ ಪಾಲಿಗೆ ಬರಲಿದೆಯೋ ಅವನು) ಸದಾಕಾಲ ನರಕದಲ್ಲೇ 
ವಾಸಿಸಲಿರುವ ಮತ್ತು ಕರುಳುಗಳನ್ನು ಕತ್ತರಿಸಿಬಿಡುವಂತಹ ಕುದಿಯುವ ನೀರನ್ನು 
ಕುಡಿಸಲ್ಲಡಲಿರುವ ಜನರಿಗೆ ಸಮಾನನಾಗಬಲ್ಲನೇ?” (ಮುಹಮ್ಮದ್‌: 15) 
“ಬರಲಿರುವ ಘಳಿಗೆಯು ಸನ್ನಿಹಿತವಾಗಿದೆ. ಅಲ್ಲಾಹನ ಹೊರತು ಯಾರೂ 
ಅದನ್ನು ಸರಿಸುವವನಿಲ್ಲ. ನೀವೀಗ ಇದೇ ವಿಷಯಗಳ ಬಗ್ಗೆ ಅಚ್ಚರಿಪಡುತ್ತಿರುವುದೇ? 
ನಗುತ್ತೀರಾ? ಅಳುವುದಿಲ್ಲವೇ? ಹಾಡಿ ನಲಿದು ಇವುಗಳನ್ನು ತಳ್ಳಿ ಹಾಕುತ್ತೀರಾ? 
ಅಲ್ಲಾಹನ ಮುಂದೆ ಸಾಷ್ಟಾರಿಗವೆರಗಿರಿ ಮತ್ತು ಅವನ ದಾಸ್ಯ ಕೈಗೊಳ್ಳಿರಿ.” 
- (ಅನ್ನಜ್ಮ್‌: 57-62) 
“ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ ಮತ್ತು ಪ್ರತಿಯೊಬ್ಬನೂ ನಾನು 
ನಾಳೆಗಾಗಿ ಏನನ್ನು ಸಿದ್ಧಪಡಿಸಿಟ್ಟಿರುವೆನೆಂಬುದನ್ನು ನೋಡಿಕೊಳ್ಳಲಿ. ಅಲ್ಲಾಹನನ್ನು 
ಭಯಪಡುತ್ತಲಿರಿ. ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಸಕಲ ಕರ್ಮಗಳನ್ನು 
ಅಲ್ಲಾಹನು ಬಲ್ಲವನಾಗಿರುತ್ತಾನೆ. ಯಾರು ಅಲ್ಲಾಹನನ್ನು ಮರೆತಾಗ ಅಲ್ಲಾಹನು 
ಅವರು ತಮ್ಮನ್ನು ತಾವೇ ಮರೆತು ಬಿಡುವಂತೆ ಮಾಡಿದನೋ ಅವರಂತೆ 
ನೀವಾಗಬಾರದು. ಅವರೇ "ಫಾಸಿಕರು' (ಕರ್ಮಭ್ರಷ್ಟರು).” (ಅಲ್‌ ಹಶ್ರ್‌: 18-19) 
“(ಅಲ್ಲಾಹನು ಅಂದು ಹೀಗೆ ಹೇಳುವನು) ಇದೋ ನಾವು ನಿಮ್ಮನ್ನು ಫಥಮ 
ಬಾರಿ ಒಬ್ಬಂಟಿಗರನ್ನಾಗಿ ಸೃಷ್ಟಿಸಿದಂತೆಯೇ ನೀವೀಗ ಒಬ್ಬಂಟಿಗರಾಗಿ ನಮ್ಮ 
ಮುಂದೆ ಹಾಜರಾಗಿಬಿಟ್ಟಿರಿ. ನಾವು ನಿಮಗೆ ಇಹಲೋಕದಲ್ಲಿ ಕೊಟ್ಟಿದ್ದುದನ್ನೆಲ್ಲಾ 


24 | 


ನೀವು ಬಿಟ್ಟು ಬಂದಿರಿ. ಈಗ ನಿಮ್ಮೊಂದಿಗೆ ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ಯಾರ 
ಪಾಲಿದೆಯೆಂದು ನೀವು ತಿಳಿದುಕೊ೦ಡಿದ್ದೀರೋ ಆ ನಿಮ್ಮ ಶಿಫಾರಸುದಾರರನ್ನು 
ನಾವು ಇಲ್ಲಿ ಕಾಣುತ್ತಿಲ್ಲ. ನಿಮ್ಮ ಪರಸ್ಪರ ಸಂಬಂಧಗಳು ಮುರಿದು ಹೋದವು. 
ನೀವು ಅಭಿಮಾನವಿರಿಸಿಕೊಂಡಿದ್ದವರೆಲ್ಲರೂ ನಿಮ್ಮಿಂದ ಮಾಯವಾಗಿ ಬಿಟ್ಟರು.” 

(ಅಲ್‌ ಅನ್‌ಆಮ್‌: 96) 


ಒಳಿತು-ಕೆಡುಕು 


'“ಲುಕ್ಕಾನರು ಅಲ್ಲಾಹನಿಗೆ ಕೃತಜ್ಞರಾಗಲೆಂದು ನಾವು ಅವರಿಗೆ ಯುಕ್ತಿಯನ್ನು 
ದಯಪಾಲಿಸಿದೆವು. ಕೃತಜ್ಞನ ಕೃತಜ್ಞತೆಯು ಅವನ ಸ್ವಂತಕ್ಕೇ ಲಾಭದಾಯಕವಾಗಿದೆ 
ಮತ್ತು ಯಾರಾದರೂ ಧಿಕ್ಕರಿಸಿದರೆ, ವಾಸ್ತವದಲ್ಲಿ ಅಲ್ಲಾಹನು ನಿರಪೇಕ್ಷನೂ ಸ್ವಯಂ 
ಸ್ಪುತ್ಕರ್ಹನೂ ಆಗಿರುತ್ತಾನೆ. ಲುಕ್ಕಾನರು ತಮ್ಮ ಪುತ್ರನಿಗೆ 'ಉಪದೇಶವೀಯುತ್ತಿದ್ದ 
ಸಂದರ್ಭವನ್ನು ಸ್ಮರಿಸಿರಿ. ಅವರು, "ಮಗನೇ ಅಲ್ಲಾಹನೊಂದಿಗೆ ಯಾರನ್ನೂ 
ಸಹಭಾಗಿಯಾಗಿ ಮಾಡಬೇಡ, ನಿಜವಾಗಿಯೂ ಬಹುದೇವ ವಿಶ್ವಾಸ ಮಹಾ 
ಅಕ್ರಮವಾಗಿದೆ' ಎಂದರು. ಮಾನವನಿಗೆ ತನ್ನ ಮಾತಾಪಿತರ ಹಕ್ಕನ್ನು ತಿಳಿದುಕೊಳ್ಳಲು 
ನಾವೇ ತಾಕೀತು ಮಾಡಿರುತ್ತೇವೆ. 


ಅವನ ತಾಯಿಯು ನಿತ್ರಾಣದ ಮೇಲೆ ನಿತ್ರಾಣವನ್ನು ಸಹಿಸಿ ಅವನನ್ನು ತನ್ನ 
ಗರ್ಭದಲ್ಲಿರಿಸಿದಳು ಮತ್ತು ಅವನ ಸ್ತನಪಾನ ಬಿಡುವುದರಲ್ಲಿ ಎರಡು ವರ್ಷಗಳು 
ತಗಲಿದುವು. (ಆದುದರಿಂದಲೇ ನಾವು ಅವನೊಡನೆ) ನನಗೆ ಕೃತಜ್ಞತೆ ಸಲ್ಲಿಸು 
ಮತ್ತು ನಿನ್ನ ಮಾತಾಪಿತರಿಗೆ ಕೃತಜ್ಞತೆ ಸಲ್ಲಿಸು. ನೀನು ನನ್ನ ಕಡೆಗೇ ಮರಳಬೇಕಾಗಿದೆ. 
(ಎಂದು ಉಪದೇಶಿಸಿದೆವು) ಆದರೆ, ಅವರು ನಿನಗೆ ತಿಳಿಯದುದನ್ನು ನನ್ನೊಂದಿಗೆ 
ಸಹಭಾಗಿಯಾಗಿ ಮಾಡಬೇಕೆಂದು ನಿನ್ನ ಮೇಲೆ ಒತ್ತಡ ಹಾಕಿದರೆ ಅವರ ಮಾತನ್ನು 
ಎಷ್ಟು ಮಾತ್ರಕ್ಕೂ ಕೇಳಬೇಡ. ಈ ಲೋಕದಲ್ಲಿ ಅವರೊಂದಿಗೆ ಸದ್ವರ್ತನೆ ಘಾಡ 
ತ್ತಿರು. ಆದರೆ, NN ನನ್ನ ಕಡೆಗೆ ಒಲಿದಿರುವನೋ ಅವನ ಮಾರ್ಗವನ್ನು 
ಮಾತ್ರ ಅನುಸರಿಸು. ಮುಂದೆ ನಿಮಗೆಲ್ಲರಿಗೂ ನನ್ನ ಕಡೆಗೇ ಮರಳಲಿಕ್ಕಿದೆ 
ನೀವು ಯಾವ ತರದ ಕರ್ಮಗಳನ್ನು ಮಾಡುತ್ತಿದ್ದಿರೆಂದು ನಾನು, ನಿಮಗೆ 
ತೋರಿಸುವೆನು. 


(ಲುಕ್ಮಾನರು ಹೀಗೆಂದಿದ್ದರು), "ಮಗನೇ। ಸಾಸಿವೆ ಕಾಳಿಸಷ್ಟಿರುವ ಒಂದು 
ವಸ್ತುವೇ ಇರಲಿ ಅದು ಒಂದು ಬಂಡೆಯಲ್ಲಿ ಅಥವಾ ಆಕಾಶಗಳಲ್ಲಿ ಅಥವಾ 
ಭೂಮಿಯೊಳಗೆ ಎಲ್ಲಾದರೂ ಅಡಗಿರಲಿ ಅಲ್ಲಾಹನು ಅದನ್ನು ಹೊರತರುವನು. 
ಅವನು ಸೂಕ್ಷ್ಮದರ್ಶಿಯೂ ವಿವರಪೂರ್ಣನೂ ಆಗಿರುತ್ತಾನೆ. ಮಗನೇ ನಮಾರುನ್ನು 
ಸಂಸ್ಥಾಪಿಸು. ಒಳಿತಿನ ಆದೇಶ ಕೊಡು, ಕೆಡುಕಿನಿಂದ ತಡೆ ಮತ್ತು ಯಾವ ಕಷ್ಟವೇ 


೧ಗಲಿ ಸಹನೆ ವಹಿಸು. ಇವು ಅತೀ ಹೆಚ್ಚು ತಾಕೀತು ಮಾಡಲ್ಪಟ್ಟ ವಿಷಯಗಳು. 
ಜನರೊಡನೆ ಮುಖ ತಿರುಗಿಸಿ ಮಾತಾಡಬೇಡ. ಭೂಮಿಯ 'ಮೇಲೆ ದರ್ಪದಿಂದ 
ನಡೆಯಬೇಡ. ದುರಭಿಮಾನ ಹಾಗೂ ಅಹಂಕಾರ ಪಡುವವನನ್ನು ಅಲ್ಲಾಹನು 
ಮೆಚ್ಚುವುದಿಲ್ಲ. ನಿನ್ನ ನಡೆಯಲ್ಲಿ ಇತಿಮಿತಿಯನ್ನಿರಿಸು. ನಿನ್ನ ಸ್ವರವನ್ನು ಸ್ಟಲ್ಪ ತಗ್ಗಿಸು. 
. ಎಲ್ಲ ಸ್ವರಗಳಿಗಿ೦ತ ಕೆಟ್ಟ ಸ್ವರವು ಕತ್ತೆರ ಸ್ವರವಾಗಿರುತ್ತದೆ.” (ಲುಕ್ಕಾನ್‌: 12-19) 

“ನೀನು ಅಲ್ಲಾಹನೊಂದಿಗೆ ಬೇರಾರನ್ನೂ ಆರಾಧ್ಯನಾಗಿ ಮಾಡಿಕೊಳ್ಳಬೇಡ, 
ಅನ್ಯಥಾ ಶಪಿತನಾಗಿ ಅಸಹಾಯಕನಾಗಿ ಕುಳಿತುಕೊಂಡಿರುವೆ. 


ನಿಮ್ಮ ಪ್ರಭುಹೀಗೆ) ವಿಧಿಸಿಬಿಟ್ಟಿದ್ದಾನೆ: ನೀವು ಕೇವಲ ಅವನೊಬ್ಬನ 
ಹೊರತು ಇನ್ನಾರ ದಾಸ್ಯ-ಆರಾಧನೆಯನ್ನೂ ಮಾಡಬಾರದು. ಮಾತಾಪಿತರೊಡನೆ 
ಸೌಜನ್ಯದಿಂದ ವರ್ತಿಸಿರಿ. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರೂ ವೃದ್ಧರಾಗಿ 
ನಿಮ್ಮ ಬಳಿಯಲ್ಲಿದ್ದರೆ, ಅವರ ಬಗ್ಗೆ ಚಕಾರವೆತ್ತಬೇಡಿರಿ ಮತ್ತು ಅವರನ್ನು 
ಜರೆಯಬೇಡಿರಿ. ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡಿರಿ; ನಯವಿನಯ 
ಮತ್ತು ಕರುಣೆಯೊಂದಿಗೆ ಅವರ ಮುಂದೆ ಬಾಗಿಕೊಂಡಿರಿ. "ಓ ನನ್ನ ಪ್ರಭೂ! 
ಇವರು ನನ್ನ ಚಿಕ್ಕಂದಿನಲ್ಲಿ ದಯಾವಾತ್ಸಲ್ಯಗಳಿಂದ ನನ್ನನ್ನು ಸಾಕಿದಂತೆಯೇ ನೀನು 
ಅವರ' ಮೇಲೆ ಕೃಪೆ ತೋರು' 'ಎಂದು ಪ್ರಾರ್ಥಿಸಿರಿ. ನಿಮ್ಮ ಅಂತರಂಗದಲ್ಲಿ ಏನಿದೆ 
ಎಂಬುದನ್ನು ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು. ನೀವು ಸಜ್ಜನರಾಗಿ ಬಾಳಿಕೊಂಡಿದ್ದರೆ 
ತಮ್ಮ ಅಪರಾಧಗಳ ಬಗ್ಗೆ ಜಾಗೃತರಾಗಿ ದಾಸ್ಯ-ಆರಾಧನೆಯ ಕಡೆಗೆ ಮರಳಿ 
ಬರುವಂತಹ ಸರ್ವರನ್ನೂ ಅವನು ಕ್ಷಮಿಸುವವ ನಾಗಿರುತ್ತಾನೆ. 


ಸಂಬಂಧಿಕನಿಗೆ ಅವನ ಹಕ್ಕನ್ನು, ದರಿದ್ರನಿಗೂ ಪ್ರಯಾಣಿಕನಿಗೂ ಅವನವನ 
ಹಕ್ಕನ್ನು ಕೊಡಿರಿ. ದುಂದುವೆಚ್ಚ ಮಾಡಬೇಡಿರಿ. ದುಂದುಗಾರರು ಶೈತಾನನ ಸೋದರ 
ರಾಗಿರುತ್ತಾರೆ ಮತ್ತು ಶೈತಾನನು ತನ್ನ ಪ್ರಭುವಿಗೆ ಕೃತಘ್ನನು. ನೀವು ನಿರೀಕ್ಷಿಸುತ್ತಿರುವ 
ಅಲ್ಲಾಹನ ಕೃಪೆಯನ್ನು ಇನ್ನೂ ಅರಸುತ್ತಿರುವ ಕಾರಣ ನಿಮಗೆ ಅವರಿಂದ 
(ನಿರ್ಗತಿಕರಾದ ಸಂಬಂಧಿಕರಿಂದ, ದರಿದ್ರರಿ೦ದ ಮತ್ತು ಪ್ರಯಾಣಿಕರಿಂದ) ತಪ್ಪಿಸಿ 
ಕೊಳ್ಳಬೇಕೆ೦ದಾದರೆ ಅವರಿಗೆ ನಯವಾಗಿ ಉತ್ತರ ಕೊಡಿರಿ. ನಿಮ್ಮ ಕೈಯನ್ನು 
ಕೊರಳಿಗೆ ಕಟ್ಟಿಕೊಂಡಿರಲೂ ಬೇಡಿರಿ ಮತ್ತು ನಿಂದ್ಯರೂ ನಿಸ್ಸಹಾಯಕರೂ ಆಗಿ 
ಬಿಡುವಂತೆ ಅದನ್ನು ಸಂಪೂರ್ಣವಾಗಿ ತೆರೆದಿಟ್ಟು ಬಿಡಲೂ ಬೇಡಿರಿ. ನಿನ್ನ ಪ್ರಭು 
ತನಗಿಷ್ಟ ಬಂದವರಿಗೆ ಜೀವನಾಧಾರವನ್ನು ವಿಶಾಲಗೊಳಿಸುತ್ತಾನೆ ಮತ್ತು ತನಗಿಷ್ಟ 
ಬಂಡವರಿಗೆ ಸಂಕುಚಿತಗೊಳಿಸುತ್ತಾನೆ. ಅವನು ತನ್ನ ದಾಸರ ಸ್ಥಿತಿಗತಿಗಳನ್ನು 
ಅರಿತವನಾಗಿರುತ್ತಾನೆ ಮತ್ತು ಅವರನ್ನು ವೀಕ್ಷಿಸುತ್ತಿದ್ದಾನೆ. ನಿಮ್ಮ ಮಕ್ಕಳನ್ನು ಬಡತನದ 
ಭೀತಿಯಿಂದ ಕೊಲ್ಲಬೇಡಿರಿ. ನಾವು ಅವರಿಗೂ ಆಹಾರ ನೀಡುವೆವು ನಿಮಗೂ 


26 | 


ನೀಡುವೆವು. ವಾಸ್ತವದಲ್ಲಿ ಅವರ ವಧೆಯು ಒಂದು ಘೋರ ಅಪರಾಧವಾಗಿದೆ. 
ವ್ಯಭಿಚಾರದ ಹತಿರವೂ ಸುಳಿಯಬೇಡಿರಿ ಅದು ಅತೀ ಹೀನಕಾರ್ಯ ಮತ್ತು 
ಅತ್ಯಂತ ಕೆಟ್ಟ ಮಾರ್ಗ. ಅಲ್ಲಾಹನು ಸನ್ಮಾನಿಸಿರುವ ಜೀವವನ್ನು ನ್ಯಾಯದಿಂದಲ್ಲದ 
ಹ್‌ ಮಾಡಬೇಡಿರಿ. ಅಕ್ರಮವಾಗಿ ವಧಿಸಲ್ಪಟ್ಟವನ ವಾರೀಸುಬಾರರಿಗೆ ಪ್ರತೀಕಾರ 
ಪಡೆಯುವ ಹಕ್ಕನ್ನು ನಾವು ನೀಡಿರುತ್ತೇವೆ. ಆದುದ ರಿಂದ ಇವನು ವಧೆಯಲ್ಲಿ 
ಹಡಮೀರಬಾರದು.. ನಿಶ್ಚಯವಾಗಿಯೂ ಅವನಿಗೆ ಸಹಾಯ ಮಾಡಲಾಗುವುದು. 


ಅನಾಥನ ಸೊತ್ತನ್ನು ಉತ್ತಮ ರೀತಿಯಿಂದಲ್ಲದೆ ಸಮೂಪಿಸಬಾರದು; (ಇದು) 
ಅವನು ಯೌವನಾವಸ್ಥೆಗೆ ಶಸನ ತನಕ. ವಚನವನ್ನು ಪಾಲಿಸಿರಿ. ನಿಶ್ಚಯವಾಗಿಯೂ 
ವಚನದ ಕುರಿತು ನಿಮ್ಮನ್ನು ಪ್ರಶ್ನಿಸಲಾಗುವುದು. 'ಅಳತೆ ಮಾಡಿಕೊಡುವಾಗ ಪೂರ್ಣ 
ತುಂಬಿಸಿ ಕೊಡಿರಿ. ಕೊಡವ ಸರಿಯಾದ ತಕ್ಕಡಿಯಲ್ಲಿ ತೂಗಿರಿ. ಇದು ಒಳ್ಳೆಯ 
ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿ೦ದಲೂ - ಇದುವೇ ಉತ್ತಮ. ನಿಮಗೆ 
ಜ್ಞಾನವಿಲ್ಲದಂತಹ ವಸ್ತುಗಳನ್ನು ಬೆಂಬತ್ತಬೇಡಿರಿ. ನಿಶ್ಚಯವಾಗಿಯೂ ಶ್ರ ಶ್ರವಣ, ದೃಷ್ಟಿ 
ಮತ್ತು ಮನಸ್ಸು ಇವೆಲ್ಲವುಗಳ ವಿಚಾರಣೆ ನಡೆಯಲಿದೆ. ಭೂಮಿಯ ಮೇಲೆ 
ದರ್ಪದಿಂದ ನಡೆಯ (ಬೇಡಿರಿ. ನೀವು ಭೂಮಿಯನ್ನು ಸೀಳಲಾರಿರಿ ಮತ್ತು 
ಸುಕ ಶಿಖರಕ್ಕೂ ತಲಪಲಾರಿರಿ. ಈ ವಿಷಯದಲ್ಲಿ ಪ್ರತಿಯೊಂದು ದೋಷಭಿಗವು 

ಮ್ಮ ಪ್ರಭುವಿನ ಬಳಿ ಅಪ್ರಿಯ ವಾಗಿರುತ್ತದೆ. ನಿಮ್ಮ ಪ್ರಭು ನಿಮ್ಮ ಮೇಲೆ 
ಸ ಮಾಡಿದ (ಅವತೀರ್ಣ ಗೊಳಿಸಿದ) ಯುಕ್ತಿಪೂರ್ಣ ಮಾತುಗಳಿವು. 
ಇ ನೋಡು? ಅಲ್ಲಾಹನೊಂದಿಗೆ ಇನ್ನಾವ ಆರಾಧ್ಯನನ್ನೂ ಮಾಡಿಕೊಳ್ಳ 
ಬೇಡ, ಅನ್ಯಥಾ ನೀನು ನಿಂದ್ಯನಾಗಿ ಸಕಲ ನಳದ ವಂಚಿತನಾಗಿ 
ನರಕದೊಳಗೆ' ತಳ್ಳಲ್ಪಡುವೆ.” (ಬನೀ ಇಸ್ರಾಯೀಲ್‌: 22-39) 


“ಅಲ್ಲಾಹನು ನ್ಯಾಯ, ಪರೋಪಕಾರ ಹಾಗೂ ಆಪ್ತೇಷ್ಟರ ಬಗ್ಗೆ ಸೌಜನ್ಯದ 
ಆಜ್ಞೆ ನೀಡುತ್ತಾನೆ ಮತ್ತು ಅಶ್ಲೀಲ ಕಾರ್ಯ, ದುಷ್ಕೃತ್ಯ, ಅಕ್ರಮ, ಅತ್ಯಾಚಾರಗಳನ್ನು 
ನಿಷೇಧಿಸುತ್ತಾನೆ. ನೀವು ಜಾಗೃತರಾಗಲಿಕ್ಕಾಗಿ ಅವನು ನಿಮಗೆ ಉಪದೇಶ. 
ನೀಡುತ್ತಾನೆ. ನೀವು ಅಲ್ಲಾಹನೊಡನೆ " ಕರಾರು ಮಾಡಿಕೊಂಡಿದ್ದರೆ ಅದ ನ್ನು 
ಪಾಲಿಸಿರಿ. ನೀವು ಅಲ್ಲಾಹನನ್ನು ನಿಮ್ಮ ಮೇಲೆ ಸಾಕ್ಷ್ಯ ನಿಲ್ಲಿಸಿಕೊಂಡು ಮಾಡಿದ 
ಪ್ರತಿಜ್ಞೆಗಳನ್ನು ಮುರಿಯಬೇಡಿರಿ. ನಿಶ್ಚಯವಾಗಿಯೂ "ನಿಮ್ಮ ಸಕಲ ಕರ್ಮಗಳನ್ನೂ 
ಅಲ್ಲಾಹನು "ಅದರುತ್ತಾನೆ.” (ಅನ್ನಹ್ಹ್‌: 90-91) 


ಅಲ್ಲಾಹನ ಆಜ್ಞಾಪಾಲಕ 


“ಆಕಾಶದಲ್ಲಿ ೭ ಬುರುಜುಗಳನ್ನು ಮಾಡಿದವನು ಮತ್ತು ಅದರಲ್ಲಿ ಒ೦ದು ದೀಪ 
ಮತ್ತು ಹೊಳೆಯುವ ಚಂದ್ರನನ್ನು ಬೆಳಗಿಸಿದವನು ಪರಮ ಮಂಗಳಮಯನು. 


ಕುರ್‌ಆನ್‌ ಎಲ್ಲರಿಗಾಗಿ ] 27 


ಪಾಠ ಕಲಿಯಲು ಅಥವಾ ಕೃತಜ್ಞನಾಗಲು ಬಯಸುವ ಪ್ರತಿಯೊಬ್ಬನಿಗಾಗಿ ರಾತ್ರೆ- 
ಹಗಲುಗಳನ್ನು ಪರಸ್ಪರ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದವನು ಅವನೇ. 
ಠಹ್ಮಾನನ ನಿಜವಾದ ದಾಸರು ಭೂಮಿಯ ಮೇಲೆ ಸೌಮ್ಯ ನಡಿಗೆ 
ನಡೆಯುತ್ತಾರೆ. ತಿಳಿಗೇಡಿಗಳು ವ್ಯರ್ಥ ತಕರಾರಿಗೆ ಬಂದಾಗ "ನಿಮಗೆ ಸಲಾಮ್‌' 
ಎಂದು ಬಿಡುತ್ತಾರೆ. ಅವರು ತಮ್ಮ ಪ್ರಭುವಿನ ಮುಂದೆ ಸಾಷ್ಟಾಂಗವೆರಗುತ್ತಲೂ 
ನಿಲ್ಲುತ್ತಲೂ ರಾತ್ರಿಗಳನ್ನು ಕಳೆಯುತ್ತಾರೆ. ಅವರು "ನಮ್ಮ ಪ್ರಭೂ ನಮ್ಮನ್ನು ನರಕದ 
ಯಾತನೆಯಿಂದ ರಕ್ಷಿಸು. ಅದರ ಯಾತನೆಯಂತೂ ಪ್ರಾಣಾಂತಿಕವಾಗಿದೆ. ಅದು 
ಅತ್ಯಂತ ನಿಕೃಷ್ಟ ನೆಲೆ ಮತ್ತು ಸ್ಥಾನವಾಗಿರುತ್ತದೆ' ಎ೦ದು ಪ್ರಾರ್ಥಿಸುತ್ತಾರೆ. ಅವರು 
ಬ ಮಾಡುವಾಗ ದುಂದುವೆಚ್ಚವನ್ನೂ ಮಾಡುವುದಿಲ್ಲ, ಜಿಪುಣತೆಯನ್ನೂ 
ತೋರುವುದಿಲ್ಲ. ಅವರ ಖರ್ಚು ಇವೆರಡರ ನಡುವೆ ಸಮತೂಕದಲ್ಲಿ ನಿಂತಿರುತ್ತದೆ. 
ಅವರು ಅಲ್ಲಾಹನ ಹೊರತು ಇತರ ಯಾವ ಆರಾಧ್ಯನನ್ನೂ ಪಾರ್ಥಿಸುವುದಿಲ್ಲ. 
ಅಲ್ಲಾಹನು ಗೌರವಿಸಿರುವ ಯಾವ ಜೀವವನ್ನೂ ಅನ್ಯಾಯವಾಗಿ ಸಂಹರಿಸುವುದಿಲ್ಲ. ' 
ವ್ಯಭಿಚಾರವೆಸಗುವುದೂ ಇಲ್ಲ. ಈ ಕಾರ್ಯಗಳನ್ನು ಯಾರೇ ಮಾಡಿದರೂ ಅವನು 
ತನ್ನ ಪಾಪಗಳ ಫಲವನ್ನು ಪಡೆಯುವನು. ನಿರ್ಣಾಯಕ ದಿನದಂದು ಅವನಿಗೆ 
ಇಮ್ಮಡಿ ಯಾತನೆ ನೀಡಲಾಗುವುದು ಮತ್ತು ಅವನು ಅದರಲ್ಲೇ ಸದಾ ಅವಮಾನಿತ ' 
ನಾಗಿ ಬಿದ್ದುಕೊಂಡಿರುವನು. (ಈ ಪಾಪಗಳನ್ನು ಮಾಡಿದ ಬಳಿಕ) ಪಶ್ಚಾತ್ತಾಪಪಟ್ಟು 
ಸತ್ಯವಿಶ್ನಾಸವನ್ನು ಸ್ವೀಕರಿಸಿ, ಸತ್ಯರ್ಮಗಳನ್ನು ಮಾಡಲಾರಂಭಿಸಿದವರ ಹೊರತು. 
ಇಂತಹವರ ಕೆಡುಕುಗಳನ್ನು ಅಲ್ಲಾಹನು ಒಳಿತುಗಳಾಗಿ ಪರಿವರ್ತಿಸುವನು. ಅಲ್ಲಾಹನು 
ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಪಶ್ಚಾತ್ತಾಪಪಟ್ಟು 
ಸತ್ಯರ್ಮಗಳನ್ನು ಮಾಡಲಾರಂಭಿಸುವವನಂತು ಅಲ್ಲಾಹನ ಕಡೆಗೆ ಮರಳಬೇಕಾದ 
ರೀತಿಯಲ್ಲಿ ಮರಳುತ್ತಾನೆ. (ರಹ್ಮಾನನ ದಾಸರು) ಸುಳ್ಳಿಗೆ ಸಾಕ್ಷಿಗಳಾಗುವುದಿಲ್ಲ ಮತ್ತು 
ಅವರಿಗೆ ವ್ಯರ್ಥ ವಿಷಯಗಳ ಸಮೂಪದಿಂದ ಹಾದು ಹೋಗಬೇಕಾಗಿ ಬಂದಾಗ 
ಸಂಭಾವಿತರಂತೆ ಹಾದು ಹೋಗುತ್ತಾರೆ. ಅವರ ಪ್ರಭುವಿನ ಸೂಕ್ತಗಳನ್ನು ಹೇಳಿ 
ಉಪದೇಶ ಮಾಡಿದಾಗ ಅವರು ಅದರ ಬಗ್ಗೆ ಕುರುಡರೂ ಕಿವುಡರೂ ಆಗಿದ್ದು 
ಬಿಡುವುದಿಲ್ಲ. ಅವರು "ನಮ್ಮ ಪ್ರಭೂ, ನಮ್ಮ ಪತ್ನಿಯರಿಂದಲೂ ಮಕ್ಕಳಿಂದಲೂ 
ನಮ್ಮ ಕಣ್ಮನಗಳನ್ನು ತಣಿಸು ಮತ್ತು ನಮ್ಮನ್ನು ಧರ್ಮನಿಷ್ಠರ ನಾಯಕರಾಗಿ 
ಮಾಡು' ಎಂದು ಪ್ರಾರ್ಥಿಸುತ್ತಾರೆ. ಇವರೇ ತಮ್ಮ ಸಹನೆಯ ಫಲವನ್ನು ಉನ್ನತ 
ಅಂತಸ್ತಿನ ರೂಪದಲ್ಲಿ ಪಡೆಯವಿರುವವರು. ಅವರನ್ನು ಗೌರವಪೂರ್ಣ ಜಗ 
ಗಳೊಂದಿಗೆ ಸ್ವಾಗತಿಸಲಾಗುವುದು. ಅಲ್ಲಿ ಅವರು SESS ಕಾಲ ವಾಸಿಸುವರು. 
ಆ ನೆಲೆ ಮತ್ತು ಸ್ಥಾನ ಆಷ್ಟು ಉತ್ತಮವಾದುದು!” 
(ಅಲ್‌ ಪುರ್‌ಕಾನ್‌: 61-76) 


28 | 


“ಅವರ ಮೊಕದ್ದಮೆಯ ಬಗ್ಗೆ ತೀರ್ಪು ನೀಡುವಂತಾಗಲು ಅವರನ್ನು 
ಅಲ್ಲಾಹ್‌ ಮತ್ತು ರಸೂಲರ ಕಡೆಗೆ ಕರೆಯಲಾದಾಗ. ನಾವು ಆಲಿಸಿದೆವು ಮತ್ತು: 
ಅನುಸರಿಸಿದೆವು' ಎಂದು ಹೇಳುವುದೇ ಸತ್ಯವಿಶ್ವಾಸಿಗಳ ಕರ್ತವ್ಯವಾಗಿರುತ್ತದೆ. 
ಇಂತಹವರೇ. ಯಶಸ್ಸಿಗಳಾಗುವವರು. ಅಲ್ಲಾಹ್‌, ಮತ್ತು ರಸೂಲರ 'ಅಜ್ಞಾಪಾಲನೆ 
ಮಾಡುವವರು ಅಲ್ಲಾಹನನ್ನು ಭಯಪಡುವವರು ಮತ್ತು ಅವನ ಆಜ್ವೋಲ್ಲಂಘನೆ 
ಯಿಂದ ದೂರವಿರುವವರೇ ವಿಜಯಿಗಳು.” ` (ಅನ್ನೂರ್‌: 51-52) 

“ಕ್ರಯ-ವಿಕ್ರಯಗಳು ಅಲ್ಲಾಹನ ಸ್ಮರಣೆಯಿ೦ದಲೂ ನಮಾಯಿನ ಸಂಸ್ಥಾಪನೆ 
ಯಿಂದಲೂ ರುಕಾತಿನ ಪಾವತಿಯಿಂದಲೂ ಅಲಕ್ಷ್ಯರಾಗಿ ಮಾಡುವುದಿಲ್ಲ. ಹೃದಯಗಳು 
ಪಲ್ಲಟಗೊಳ್ಳುವ ಮತ್ತು ದೃಷ್ಟಿಗಳು ಸ್ತಬ್ಛಗೊಳ್ಳುವಂತಹ ಆ ದಿನವನ್ನು ಅವರು 
ಭಯಪಡುತ್ತಿರುವರು.” ಕ (ಅನ್ನೂರ್‌: 37) 

“ನಾವು ಇವರಿಗೆ ಭೂಮಿಯಲ್ಲಿ ಅಧಿಕಾರ ಪ್ರಧಾನ ಮಾಡಿದರೆ ಇವರು 
ನಮಾರುಖ್‌ ಸಂಸ್ಥಾಪಿಸುವರು, ರುಕಾತ್‌ ಕೊಡುವರು. ಒಳಿತಿನ ಆಜ್ಞೆ ಕೊಡುವರು 
ಮತ್ತು ಕೆಡುಕಿನಿಂದ ತಡೆಯುವರು.” (ಅಲ್‌ ಹಜ್ಜ್‌: 41) 


“ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ವಿಜಯಿಗಳಾದರು. ಅವರು ತಮ್ಮ 
ನಮಾರಿನಲ್ಲಿ ಭಯಭಕ್ತಿ ತೋರುತ್ತಾರೆ. ನಿರರ್ಥಕ- ಕಾರ್ಯಗಳಿಂದ ದೂರವಿರುತ್ತಾರೆ. 
ರುಕಾತಿನ ನಿಯಮವನ್ನು ಪಾಲಿಸುತ್ತಾರೆ. ತಮ್ಮ ಪತ್ನಿಯರು ಹಾಗೂ ತಮ್ಮ 
ಅಧೀನವಿರುವ Nas Ads ಇತರರಿಂದ ತಮ್ಮ. ಗುಪ್ತಾಂಗಗಳನ್ನು ರಕ್ಷಿಸಿ 
ಕೊಳ್ಳುತ್ತಾರೆ...” 4 (ಅಲ್‌ ಮೂಮಿನೂನ್‌: 1-5) 


ಸ ೈಧಿಕ್ಕಾರಿ 

“ಅಲ್ಲಾಹನು ಅವತೀರ್ಣಗೊಳಿಸಿದ ಕಾನೂನಿನ ಪ್ರಕಾರ ತೀರ್ಮಾನ 
ಮಾಡದವರೇ ಸತ್ಯನಿಷೇಧಿಗಳು.” (ಅಲ್‌ ಮಾದ: 44) 

“ಅಲ್ಲಾಹ್‌ ಹಾಗೂ ಅವನ ಸಂದೇಶವಾಹಕರನ್ನು ನಿಷೇಧಿಸುವವರೂ 
ಅಲ್ಲಾಹ್‌ ಹಾಗೂ ಅವನ ಸಂದೇಶವಾಹಕರ ನಡುವೆ ತಾರತಮ್ಯ ಮಾಡಬೇಕೆಂದು 
ಬಯಸುವವರೂ ನಾವು ಕೆಲವರನ್ನು ಸ್ವೀಕರಿಸುವೆವು ಇನ್ನು ಕೆಲವರನ್ನು ನಿಷೇಧಿಸುವೆವು 
ಎನ್ನುತ್ತ ಸತ್ಯನಿಷೇಧ ಮತ್ತು ಸತ್ಯವಿಶ್ವಾಸದ ಮಧ್ಯೆ ಒಂದು ನಡುಮಾರ್ಗವನ್ನು 
ಸ್ವೀಕರಿಸುವ ಇಚ್ಛೆ ಯುಳ್ಳವರೂ ನೈಜ ಸತ್ಯನಿಷೇಧಿಗಳಾಗಿದ್ದಾರೆ. ಇಂತಹ ಸತ್ಯನಿಷೇಧಿಗಳಿಗೆ 
ಜು ಆಟಿಮಾನಕಾಂಕ ಶಿಕ್ಷೆ ಸಿದ್ಧಃ ಪಡಿಸಿಟ್ಟಿರುತ್ತೇವೆ.” (ಅನ್ನಿಸಾ: 150-151) 


“ಈ ವಿಷಯಗಳನ್ನು ನಿಷೇಧಿಸಿದವರಿಗೆ ನೀವು ಎಚ್ಚರಿಕೆ ಕೊಟ್ಟರೂ ಕೊಡದಿ 
ದ್ದರೂ ಸರಿಯೇ. ಅವರಂತು ವಿಶ್ವಾಸವಿಡುವವರಲ್ಲ. ಅಲ್ಲಾಹನು ಅವರ ಹೃದಯಗಳ 


ಕುರ್‌ಆನ್‌ ಎಲ್ಲರಿಗಾಗಿ | 29 


ಹಾಗೂ ಕಿವಿಗಳ ಮೇಲೆ ಮುದ್ರೆಯೊತ್ತಿರುತ್ತಾನೆ. ಅವರ ದೃಷ್ಟಿಗಳ ಮೇಲೆ ಪರದೆ 
ಬಿದ್ದಿದೆ. ಅವರಿಗೆ ಘೋರ ಶಿಕ್ಷೆ ಕಾದಿದೆ.” "(ಅಲ್‌ ಬಕರ: 7) 


“ಇವರು ಕಿವುಡರೂ ಮೂಕರೂ ಸಭದ ಆಗಿದ್ದಾರೆ. ಇನ್ನಿವರು ಮರಳು 
ವವರಲ್ಲ.” _ (ಅಲ್‌ ಬಕರ: 18) 


“ನಿಶ್ಚಯವಾಗಿಯೂ ಭೂಮಿಯ ಮೇಲೆ ಚಲಿಸುವ ಸೃಷ್ಟಿಗಳಲ್ಲಿ ಸತ್ಯವನ್ನು 
ನಿರಾಕರಿಸುವಔರೇ ಅಲ್ಲಾಹನ ಬಳಿ ಅತ್ಯಂತ ನಿಕೃಷ್ಟರು. ಅವರು ಎಷ್ಟು ಮಾತ್ರಕ್ಕೂ 
ವಿಶ್ವಾಸವಿರಿ ಸುವವರಲ್ಲ.” (ಅಲ್‌ ಅನ್‌ಫಾಲ್‌: 55) 


“ಹೇಳಿಬಿಡಿರಿ, ಓ ಜಿ ನೀವು" ಆರಾಧಿಸುವವುಗಳನ್ನು ನಾನು 
ಆರಾಧಿಸುವುದಿಲ್ಲ ಮತ್ತು ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ 
ಮತ್ತು ನೀವು ಆರಾಧಿಸಿದವುಗಳ ಆರಾಧನೆಯನ್ನು ನಾನು ಮಾಡುವವನಲ್ಲ. ನಾನು 
ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ. ನಿಮಗೆ ನಿಮ್ಮ ಧರ್ಮ ಮತ್ತು 
- ನನಗೆ ನನ್ನ ಧರ್ಮ.” (ಅಲ್‌ ಕಾಫಿರೂನ್‌: 1-6) 

“ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವವರು ತಮಗಿಂತ 
ಹಿಂದಿನವರು ಅಪಮಾನಿತರಾದಂತೆಯೇ ಅಪಮಾನಿತರಾಗುವರು. ನಾವು ಸುಸ್ಪಷ್ಟ 
ಸೂಕ್ತಗಳನ್ನು ಅವತೀರ್ಣಗೊಳಿಸಿದ್ದೇವೆ ಮತ್ತು ಸತ್ಯನಿಷೇಧಿಗಳಿಗೆ ಅಪಮಾನಕರ 
ಯಾತನೆ ಇದೆ. ಅಲ್ಲಾಹನು ಇವರೆಲ್ಲರನ್ನೂ ಪುನಃ ಜೀವಂತಗೊಳಿಸಿ ಎಬ್ಬಿಸುವ 
ಮತ್ತು ಅವರು ಏನೆಲ್ಲ ಮಾಡಿ ಬಂದಿರುವರೆಂಬುದನ್ನು ಅವರಿಗೆ ತಿಳಿಸುವ ದಿನ 
(ಈ ಅಪಮಾನಕರ ಯಾತನೆ ಒದಗಲಿದೆ). ಅವರು ಮರೆತುಬಿಟ್ಟಿದ್ದಾರೆ. ಆದರೆ 
ಅಲ್ಲಾಹನು ಅವರು ಮಾಡಿದುದೆಲ್ಲವನ್ನೂ ಎಣಿಸಿ ಕಾಯ್ದಿರಿಸಿದ್ದಾನೆ. ಅಲ್ಲಾಹನು 
ಪ್ರತಿಯೊಂದು ವಸ್ತುವಿನ ಬಗೆಗೂ ಸಾಕ್ಷಿಯಾಗಿದ್ದಾನೆ.” (ಅಲ್‌ ಮುಜಾದಲ: 5-6) 
ಕಪಟವಿಶ್ವಾಸಿಗಳು 

“ಸತ್ಯವಿಶ್ವಾಸಿಗಳು ಯಾರು ಹಾಗೂ ಕಪಟವಿಶ್ವಾಸಿಗಳು ಯಾರು ಎಂಬುದು 
ನಿಶ್ಚಯವಾಗಿಯೂ ಅಲ್ಲಾಹನಿಗೆ ಅರಿಯಲೇಬೇಕಾಗಿದೆ.” (ಅಲ್‌ ಅಂಕಬೂತ್‌: 11) 

“ನಾವು ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದೆವೆಂದೂ 
ನಾವು ಅನುಸರಣೆಯನ್ನು _ಸ್ವೀಕರಿಸಿದ್ದೇವೆಂದೂ ಅವರು ಹೇಳುತ್ತಾರೆ. ಆದರೆ 
ಅನಂತರ ಅವರಲ್ಲೊಂದು ವಿಭಾಗವು (ಅನುಸರಣೆಯಿಂದ) ವಿಮುಖವಾಗಿ 
ಬಿಡುತ್ತದೆ. ಇಂತಹವರು ಖಂಡಿತ ಸತ್ಯವಿಶ್ವಾಸಿಗಳಲ್ಲ. ಅವರ ನಡುವಿನ ವ್ಯಾಜ್ಯಗಳನ್ನು 
ಇತ್ಯರ್ಥಪಡಿಸಲಿಕ್ಕಾಗಿ ಅವರನ್ನು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಕಡೆಗೆ 
ಕರೆಯಲಾದಾಗ ಅವರಲ್ಲೊಂದು ವಿಭಾಗವು ಹಿ೦ಜರಿಯುತ್ತದೆ. ಆದರೆ ಸತ್ಯವು 


7 
{ 
i 


30 


ಅವರ ಪರವಾಗಿದ್ದರೆ ಅತ್ಯಂತ ವಿಧೇಯರಾಗಿ ರಸೂಲರ ಬಳಿಗೆ ಬಂದು 
ಬಿಡುತ್ತಾರೆ. ಇವರ ಹೃದಯಗಳಿಗೆ (ಕಪಟವಿಶ್ವಾಸದ) ರೋಗ ತಗಲಿದೆಯೇ? 
ಥ್‌ ಇವರು ಸೆಂಶಯಗಸರಾಗಿರುವರೇ? ಅಥವಾ ಅವರಿಗೆ ಅಲ್ಲಾಹ್‌ ಮತ್ತು 
ರಸೂಲರು ಅವರ ಮೇಲೆ ಅನ್ಯಾಯ ಮಾಡುವರೆಂಬ ಭಯವಿದೆಯೇ? 
ವಾಸ್ತವದಲ್ಲಿ ಅಕ್ರಮಿಗಳಂತ್ಸೂ ಅವರೇ ಆಗಿರುತ್ತಾರೆ.” (ಅನ್ನೂರ್‌: 47-50) 
ನಾವು ವಿಶ್ವಾಸವಿರಿಸಿದೆವು ಎಂದ ಮಾತ್ರಕ್ಕೆ ಅವರನ್ನು ಬಿಟ್ಟುಬಿಡಲಾಗುವು 
ದೆಂದೂ ಅವರನ್ನು ಪರೀಕ್ಷೆಗೊಳಪಡಿಸಲಾಗದೆಂದೂ ಜನರು ತಿಳಿದುಕೊಂಡಿರುವರೇ? 
ವಸ್ತುತಃ ನಾವು ಇವರಿಗಿ೦ತ ಮುಂಚೆ ಗತಿಸಿ ಹೋದವರನ್ನು ಪರೀಕ್ಷೆಗೊಳಪಡಿಸಿದ್ದೆವು. 
ಯಾರು ಸತ್ಯವಾದಿಗಳು ಮತ್ತು ಯಾರು ಸುಳ್ಳುಗಾರರೆಂದು ಅಲ್ಲಾಹನು 
ನಿಶ್ಚಯವಾಗಿಯೂ ನೋಡಬೇಕಾಗಿದೆ.” (ಅಲ್‌ ಅಂಕಬೂತ್‌: 2-3) 
“ಅಂದು ನೀವು ಸತ್ಯವಿಶ್ವಾಸಿಗಳನ್ನೂ ಸತ್ಯವಿಶ್ವಾಸಿನಿಯರನ್ನೂ ನೋಡುವಾಗ 
ಅವರ ಪ್ರಕಾಶವು ಅವರ ಮುಂದೆಯೂ ಅವರ ಬಲಭಾಗಗಳಲ್ಲೂ ಸಾಗುತ್ತಿರು 
ವುದು. (ಆಗ ಅವರೊಡನೆ) "ಇಂದು ನಿಮಗೆ ಶುಭವಾರ್ತೆ ಇದೆ' (ಎನ್ನಲಾಗುವುದು). 
ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಿದ್ದು, ಅವುಗಳಲ್ಲಿ 
ಅವರು ಸದಾಕಾಲ ವಾಸಿಸುವರು. ಇದೇ ಮಹಾ ಯಶಸ್ಸು. ಅಂದು ಕಪಟವಿಶ್ವಾಸಿ 
ಗಳಾದ ಪುರುಷರು ಮತ್ತು ಸ್ತ್ರೀಯರು ಸತ್ಯವಿಶ್ವಾಸಿಗಳೊಡನೆ, “ನಿಮ್ಮ ಪ್ರಕಾಶದಿಂದ 
ನಾವು ಒಂದಿಷ್ಟು ಪ್ರಯೋಜನ ಪಡೆಯುವಂತಾಗಲು ನೀವು ಸ್ವಲ್ಪ ನಮ್ಮ ಕಡೆಗೆ ` 
ನೋಡಿರಿ' ಎನ್ನುವರು. ಆದರೆ ಅವರೊಡನೆ, "ಹಿಂದಕ್ಕೆ ಸರಿಯಿರಿ. ನಿಮ್ಮ ಪ್ರಕಾಶವನ್ನು 
ಬೇರೆ ಎಲ್ಲಾದರೂ ಹುಡುಕಿಕೊಳ್ಳಿರಿ' ಎನ್ನಲಾಗುವುದು. ತರುವಾಯ ಅವರ ನಡುವೆ 
ಒಂದು ಅಡ್ಡಗೋಡೆಯನ್ನು ನಿರ್ಮಿಸಲಾಗುವುದು. ಅದರಲ್ಲಿ ಒಂದು ಬಾಗಿಲಿರುವುದು. 
ಆ ಬಾಗಿಲಿನ ಒಳಗೆ ಕರುಣೆಯೂ ಹೊರಗೆ ಯಾತನೆಯೂ ಇರುವುದು. ಅವರು 
ಸತ್ಯವಿಶ್ವಾಸಿಗಳನ್ನು ಕೂಗಿ ಕರೆಯುತ್ತ, “ನಾವು ನಿಮ್ಮ ಜೊತೆಗಿರಲಿಲ್ಲವೇ?' ಎಂದು 
ಕೇಳುವರು. ಆಗ ಸತ್ಯವಿಶ್ವಾಸಿಗಳು, “ಹೌದು! ಆದರೆ ಸ್ವತಃ ನೀವೇ ನಿಮ್ಮನ್ನು 
ವಂಚನೆಗೆ ಸಿಲುಕಿಸಿಕೊ೦ಡಿರಿ. ಸಂದರ್ಭ ಸಾಧಕತನವನ್ನು ತೋರಿದಿರಿ, ಸಂಶಯಗ್ರಸ್ತ 
ರಾದಿರಿ ಮತ್ತು ಹುಸಿ ನಿರೀಕ್ಷೆಗಳು ನಿಮ್ಮನ್ನು ಮೋಸಗೊಳಿಸುತ್ತಿದ್ದುವು. ಕೊನೆಗೆ 
ಅಲ್ಲಾಹನ ತೀರ್ಪು ಬಂದೇ ಬಿಟ್ಟಿತು ಮತ್ತು ಆ ಮಹಾ ವಂಚಕನು (ಶೈತಾನನು) 
ಕೊನೆಯ ವರೆಗೂ ಅಲ್ಲಾಹನ ವಿಷಯದಲ್ಲಿ ನಿಮ್ಮನ್ನು ವಂಚಿಸುತ್ತಲೇ ಇದ್ದನು. 
ಆದುದರಿಂದ ಇಂದು ನಿಮ್ಮಿಂದಾಗಲಿ, ಸತ್ಯವನ್ನು ಬಹಿರಂಗವಾಗಿ ನಿಷೇಧಿಸಿದ್ದವ 
ರಿಂದಾಗಲಿ ಯಾವ ಪರಿಹಾರವನ್ನೂ ಸ್ವೀಕರಿಸಲಾಗದು. ನರಕವು ನಿಮ್ಮ ನಿವಾಸವಾಗಿದೆ. 
ಅದೇ ನಿಮ್ಮ ಮಾಲಿನಾರಳ ಮತ್ತು ಇದು ಅತ್ಯಂತ ಕೆಟ್ಟ ಗತಿಯಾಗಿದೆ" (ಎನ್ನುವರು). 
(ಆಲ್‌ ಹದೀದ್‌: 12-15) 
ಕುರ್‌ಆನ್‌ ಎಲ್ಲರಿಗಾಗಿ : x ತೆ] 


“ಕಪಟವಿಶ್ವಾಸಿ ಪುರುಷರೂ ಕಪಟವಿಶ್ವಾಸಿ ಸ್ತ್ರೀಯರೂ ಪರಸ್ಪರ ಅನ್ಯೋನರು. 
ಅವರು. ಕೆಡುಕಿನ ಆಜ್ಞೆ ಕೊಡುತ್ತಾರೆ. ಒಳಿತುಗಳಿಂದ ತಡೆಯುತ್ತಾರೆ ಮತ್ತು ತಮ್ಮ 
ಕೈಗಳನ್ನು ಸತ್ಕಾರ್ಯಗಳಿಂದ ತಡೆದಿಡುತ್ತಾರೆ. ಅವರು ಅಲ್ಲಾಹನನ್ನು ಮರೆತು 
ಬಿಟ್ಟರು. ಆಗ ಅಲ್ಲಾಹನೂ ಅವರನ್ನು ಮರೆತುಬಿಟ್ಟನು. ನಿಶ್ಚಯವಾಗಿಯೂ ಈ 
ಕಪಟವಿಶ್ವಾಸಿಗಳೇ ಕರ್ಮಬ್ರಷ್ಟರು. ಅಲ್ಲಾಹನು ಕಪಟವಿಶ್ವಾಸಿ ಪುರುಷರಿಗೂ 
ಕಪಟವಿಶ್ವಾಸಿ ಸ್ತ್ರೀಯರಿಗೂ ಸತ್ಯನಿಷೇಧಿಗಳಿಗೂ ನರಕಾಗ್ನಿಯ ವಾಗ್ದಾನ ಮಾಡಿರುತ್ತಾನೆ. 
ಅವರು ಅದರಲ್ಲಿ ಸದಾಕಾಲ ವಾಸಿಸುವರು. ಅದೇ ಅವರಿಗೆ ಯೋಗ್ಯವಾಗಿದೆ. 
ಅವರ ಮೇಲೆ ಅಲ್ಲಾಹನ ಅಭಿಶಾಪವಿದೆ ಮತ್ತು ಅವರಿಗೆ ಶಾಶ್ವತ ಶಿಕ್ಷೆಯಿದೆ.” 

(ಅತ್ತೌಬ: 67-68) 

“ಓ ಪೈಗ೦ಬರರೇ ಸತ್ಯನಿಷೇಧಿಗಳ ಹಾಗೂ ಕಪಟ ವಿಶ್ವಾಸಿಗಳ ವಿರುದ್ಧ ಉಗ್ರ 
ಹೋರಾಟ ನಡೆಸಿರಿ ಮತ್ತು ಅವರೊಡನೆ ಕಟುವಾಗಿ ವರ್ತಿಸಿರಿ. ಕೊನೆಗೆ ಅವರ 
ವಾಸಸ್ಥಾನವು ನರಕವಾಗಿದೆ ಮತ್ತು ಅದು ಅತ್ಯಂತ ಕೆಟ್ಟ ನಿವಾಸ” (ಅತ್ತೌಬ; 73) 


ಬಹುದೇವ ವಿಶ್ವಾಸಿಗಳು" 

“ಅಲ್ಲಾಹ್‌ ನನ್ನ ಪ್ರಭುವೂ ಆಗಿರುತ್ತಾನೆ ನಿಮ್ಮ ಪ್ರಭುವೂ ಆಗಿರುತ್ತಾನೆ. 
ಆದುದರಿಂದ ನೀವು ಅವನ ದಾಸ್ಯ-ಆರಾಧನೆಯನ್ನೇ ಮಾಡಿರಿ. ಇದುವೇ -ನೇರ 
ಮಾರ್ಗವಾಗಿದೆ.” ` (ಆಲಿ ಇಮ್ರಾನ್‌: 51) 


“ಇಬ್ಬರು. ಆರಾಧ್ಯರನ್ನು ಮಾಡಿಕೊಳ್ಳಬೇಡಿರಿ. ಆರಾಧ್ಯನಂತು ಒಬ್ಬನೇ. 
ಆದುದರಿಂದ ನನ್ನನ್ನು ಮಾತ್ರ ಭಯಪಡಿರಿ ಎಂದು ಅಲ್ಲಾಹನು ಆಜ್ಞಾಪಿಸುತ್ತಾನೆ. 
ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಸಕಲವೂ ಅವನದೇ. ಅವನ ಧರ್ಮವೇ 
(ಇಡೀ ವಿಶ್ವದಲ್ಲಿ ಸ೦ಪೂರ್ಣವಾಗಿ ಜಾರಿಯಲ್ಲಿವೆ. ಹೀಗಿರುತ್ತ ನೀವು ಅಲ್ಲಾಹನನ್ನು 
ಬಿಟ್ಟು ಇನ್ನಾರನ್ನಾದರೂ ಭಯಪಡುವಿರಾ?” " '(ಅನ್ನಹ್ಟ್‌; 51-52) 

“ಅಲ್ಲಾಹನು ತನಗೆ ಗ್ರಂಥವನ್ನೂ ನಿರ್ದೇಶವನ್ನೂ ಪ್ರವಾದಿತ್ವವನ್ನೂ ದಯಪಾಲಿಸಿ 
ರುವಾಗ ಅವನು ಜನರೊಡನೆ, ನೀವು ಅಲ್ಲಾಹನ ಬದಲಿಗೆ ನನ್ನ ದಾಸರಾಗಿರಿ 
ಎನ್ನುವುದು ಯಾವನೇ ಮಾನವನ ಕೆಲಸವಲ್ಲ. ಅವನಂತು ನೀವು ಓದುತ್ತಿರುವ 
ಮತ್ತು ಓದಿಸುತ್ತಿರುವ ಗ್ರಂಥದ ಬೋಧನೆಯ ಬೇಡಿಕೆಯ ಪ್ರಕಾರ. ಅಪ್ಪಟ ದೇವಭಕ್ತ 
ಆಗಿರೆಂದೇ ಹೇಳುವನು.” (ಆಲಿ ಇಮ್ರಾನ್‌: 79) 


“ಕೆಲವರು ಅಲ್ಲಾಹನ ಹೊರತು ಇತರರನ್ನು ಅವನ ಸರಿಸಾಟಿ ಮತ್ತು 


* ಅಲ್ಲಾಹನ ಜತೆ ಇತರ ಯಾರದಾದರೂ ಆರಾಧನೆ ಮಾಡುವವರು ಅಥವಾ ಅಲ್ಲಾಹನನ್ನು 
ಬಿಟ್ಟು ಇತರ ಆರಾಧನೆ ಮಾಡುವವರನ್ನು "ಮುಶ್ರಿಕ್‌' ಅಂದರೆ ಬಹುದೇವ ವಿಶ್ವಾಸಿ ಎನ್ನಲಾಗುತ್ತದೆ. 


32 | 


ಎದುರಾಳಿಯನ್ನಾ ಗಿ ಮಾಡುತ್ತಾರೆ ಮತ್ತು ಅಲ್ಲಾಹನಿಗೆ ಮಾರು ಹೋಗಬೇಕಾದ 
“ರೀತಿಯಲ್ಲಿ ಅವರಿಗೆ ಮಾರು ಹೋಗುತ್ತಾರೆ. ವಸ್ತುತಃ ಸತ್ಯವಿಶ್ವಾಸಿಗಳು ಅತ್ಯಧಿಕವಾಗಿ 
ಅಲ್ಲಾಹನನ್ನೇ ಪ್ರೀತಿಸುತ್ತಾರೆ.” (ಅಲ್‌ ಬಕರ: 165) 


“ಅಲ್ಲಾಹನು ತನ್ನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾ ನ್ನಾಗಿ ಮಾಡುವುದನ್ನು 
ಮಾತ್ರ ಎಂದೆಂದಿಗೂ ಕ್ಷಮಿಸುವುದಿಲ್ಲ. ಸಟ ಹೊರತು ಚ್‌ ಕ್ಷಮಿಸಲಿಚ್ಛಿ ಕೈಿಸುವ 
Jai ಎಲ್ಲವನ್ನೂ ಕ್ಷಮಿಸುವನು. ಅಲ್ಲಾಹನೊಂದಿಗೆ ಇತರ ಯಾರನ್ನಾದರೂ 

ಹಭಾಗಿಯನ್ಕಾಗಿ. ಮಾಡಿದವನು ಅತಿದೊಡ್ಡ ಸುಳ್ಳನ್ನು ಸೃಷ್ಟಿಸಿದನು: ಮತ್ತು 
ಆತ್ಯಂತ EW ಪಾಪವೆಸಗಿದನು.” (ಅನ್ನಿಸಾ: 48) 


“ಅಲ್ಲಿ ಈ ಸತ್ಯನಿಷೇಧಿಗಳು, "ಪ್ರಭೂ, ನಮ್ಮನ್ನು ಪಥಭ್ರಷ್ಟಗೊಳಿಸಿದ್ದ ಜಿನ್ನ್‌ 
ಮತ್ತು ಮಾನವರನ್ನು ನಮಗೊಮ್ಮೆ ತೋರಿಸಿಬಿಡು. ಅವರು ಚೆನ್ನಾಗಿ ಆಭಮಾನಿತ 
ರಾಗುವಂತೆ ನಾವು ಅವರನ್ನು ತುಳಿದು ಬಿಡುವೆವು' ಎಂದು je 

(ಫುಸ್ಟಿಲತ್‌; 29) 


“ಮತ್ತೂ ಮುಂದುವರಿದು, ನಮ್ಮ ಪ್ರಭೂ ನಾವು ನಮ್ಮ ಸರದಾರರನ್ನು 
ಹಾಗೂ ಹಿರಿಯರನ್ನು ಅನುಸರಿಸಿದವು. ಅವರು ನಮ್ಮನ್ನು ದ ದಾರಿಗೆಡಿಸಿಬಿಟ್ಟರು. 
ನಮ್ಮ ಪ್ರಭೂ! ಅವರಿಗೆ ಇಮ್ಮಡಿ ಯಾತನೆ ಕೊಡು ಮತ್ತು ಅವರನ್ನು ಅತ್ಯುಗವಾಗಿ 
ಶಪಿಸು ಎಂದೂ ಹೇಳುವರು." (ಅಲ್‌ ಅಹ್‌ರಭಾಬ್‌: 67-68) 


“ಸತ್ಯನಿಷೇಧವನ್ನು ಸ್ವೀಕರಿಸಿಕೊಂಡವರು ನನ್ನನ್ನು 'ಬಿಟ್ಟು ನನ್ನ ದಾಸರನ್ನು 
ತಮ್ಮ ರಕ್ಷಕ ಮಿತ್ರರನ್ನಾ ಗಿಸಿಕೊಳ್ಳಬೇಕೆಂದು ಎಣಿಸಿರುವರೇ? ನಾವು RE ಸತ್ಯ 
ನಿಷೇಧಿಗಳ ಸತ್ಯಾರಕ್ಕಾಗಿ ನರಕವನ್ನು ಸಿದ್ಧಗೊಳಿಸಿಟ್ಟಿರುತ್ತೇವೆ.” (ಅಲ್‌ ಕಹ್ಹ್‌; 102) 


“ಏಕನಿಷ್ಠರಾಗಿ ಅಲ್ಲಾಹನ ದಾಸರಾಗಿರಿ. ಅವನೊಂದಿಗೆ ಯಾರನ್ನೂ ಭಾಗೀ 
ದಾರನಾಗಿ ಮಾಡಬೇಡಿರಿ. ಅಲ್ಲಾಹನೊಂದಿಗೆ ಸಹಭಾಗಿತ್ವ ಎಸಗುವವನು. ಆಕಾಶ 
ದಿಂದ ಕೆಳಗೆ ಬಿದ್ದಂತೆ. ಆಗ ಅವನನ್ನು ಒಂದೋ "ಪಕ್ಷಿಗಳು ಕಿತ್ತುಕೊ೦ಡು 
ಹೋಗುವುವು ಅಥವಾ ಗಾಳಿಯು ಅವನನ್ನು ಒಯ್ದು, ಅವನು ನುಚ್ಚುನೂರಾಗಿ 
ಬಿಡುವಂತಹ ಸ್ಥಳಕ್ಕೆ ಅಪ್ಪಳಿಸಿ ಬಿಡುವುದು. (ಅಲ್‌ ಹಚ್ಚ್‌: 31) 


“ಅವನನ್ನು ಬಿಟ್ಟು ನೀವು ಯಾರ ದಾಸ್ಯ-ಆರಾಧನೆ ಮಾಡುತ್ತಿರುವಿರೋ 
ಅವರೆಲ್ಲಾ ನೀವೂ ನಿಮ್ಮ ಪೂರ್ವಿಕರೂ ಇರಿಸಿಕೊಂಡಿರುವ ಕೆಲವು ಹೆಸರುಗಳ 
ವಿನಾ ಇನ್ನೇನೂ ಅಲ್ಲ.” (ಯೂಸುಫ್‌: 40) 


“ಅಲ್ಲಾಹನನ್ನು ಬಿಟ್ಟು ಬೇರೆ ರಕ್ಷಕ ಮಿತ್ರರನ್ನು ಮಾಡಿಕೊಂಡವರ 
ಉದಾಹರಣೆಯು pice ಹಿಂತ. ಅದು ಪಂ ಮನೆ ಕಟ್ಟುತ್ತದೆ. 


ಕುರ್‌ಆನ್‌ ಎಲ್ಲರಿಗಾಗಿ" | 33 


ಎಲ್ಲ ಮನೆಗಿಂತಲೂ ದುರ್ಬಲವಾದ ಮನೆಯು ಜೇಡರ ಹುಳುವಿನ ಮನೆಯೇ 
ಆಗಿರುತ್ತದೆ. ಇವರು ಅರಿತಿರುತ್ತಿದ್ದರೆ? ಇವರು ` `ಅಲ್ಲಾಹನನ್ನು ಬಿಟ್ಟು ಯಾವ 
ಸ್ತುವನ್ನೇ ಪ್ರಾರ್ಥಿಸಿದರೂ ಅಲ್ಲಾಹನು ಅದನ್ನು ಚೆನ್ನಾಗಿ ತಿಳಿದರುತ್ತಾನ. ಅವನೇ 


au 


ಬಲನೂ ಯುಕ್ತಿಪೊರ್ಣನೂ ಆಗಿರುತ್ತಾನೆ.” (ಅಲ್‌ ಅಂಕಬೂತ್‌: 41-42) 
“ನಿಸ್ಸಂದೇಹವಾಗಿಯೂ ಅಲ್ಲಾಹನೇ ನಮ್ಮ ಪ್ರಭು ಎಂದು ಹೇಳಿ ಅದರಲ್ಲೇ 
ಸ್ಥಿರಗೊಂಡವರಿಗೆ ಯಾವ ಭಯವೂ ಇಲ್ಲ. ಅವರು ದುಃಖತಪ್ಪರೂ ಆಗಲಿಕ್ಕಿಲ್ಲ. 
ಇಂತಹವರು ಸ್ಪರ್ಗಕ್ಕೆ ಹೋಗುವವರಾಗಿದ್ದಾರೆ. ಅವರು ಇಹಲೋಕದಲ್ಲಿ ಮಾಡುತ್ತಿದ್ದ 
ಸತ್ಯರ್ಮಗಳ ಪ್ರತಿಫಲವಾಗಿ. ಅಲ್ಲಿ ಸದಾಕಾಲ ಇರುವರು.” 
(ಅಲ್‌ ಅಹ್‌ಕಾಫ್‌: 13-14) 
“ಇನ್ನು ಅವನ ಹೊರತು ಇತರರನ್ನು ರಕ್ಷಕ ಮಿತ್ರರಾಗಿ ಮಾಡಿಕೊಂಡವರ 
ವಿಷಯ; "ಅವರು ನಮ್ಮನ್ನು ಅಲ್ಲಾಹನಿಗೆ ನಿಕಟಗೊಳಿಸಲಿಕ್ಕಾಗಿ ಮಾತ್ರ ನಾವು 
ಅವರ ಆರಾಧನೆ ಮಾಡುತ್ತೇವೆ' (ಎಂದು ಅವರು ವಾದಿಸುತ್ತಾರೆ). ಖಂಡಿತವಾಗಿಯೂ 
ಅಲ್ಲಾಹನು ಅವರು ಭಿನ್ನತೆ ತೋರಿದ ಎಲ್ಲ ವಿಷಯಗಳ ತೀರ್ಮಾನ ಮಾಡಿ 
ಬಿಡುವನು. ಸುಳ್ಳುಗಾರನೂ ಸತ್ಯನಿಷೇಧಿಯೂ ಆಗಿರುವಂಥವನಿಗೆ ಅಲ್ಲಾಹನು 
ಸನ್ಮಾರ್ಗದರ್ಶನವೀಯುವುದಿಲ್ಲ.” (ಅರ್ಮುಮರ್‌: 3) 


ಅಲ್ಲಾಹನತ್ತ ಧಾವಿಸಿರಿ 


( 


“ಆದುದರಿಂದ ನೀವು ಅಲ್ಲಾಹನ ಕಡೆಗೆ ಧಾವಿಸಿರಿ.” (ಅದ್ದಾರಿಯಾತ್‌: 50) 


“ಇನ್ನು ಯಾರು ಅಲ್ಲಾಹನ ಮಾತನ್ನು ಕೇಳಿ ನಡೆಯುವರೋ ಮತ್ತು ಅವನ 
ಅಭಯವ ರಸುವರೋ ಅವರನ್ನು ಅಲ್ಲಾಹ್‌ ತನ್ನ ಕೃಪೆ ಹಾಗೂ ತನ್ನ ಅನುಗ್ರಹ 
ಗಳ ಆಶ್ರಯದಲ್ಲಿ ತೆಗೆದುಕೊಳ್ಳುವನು ಮತ್ತು ತನ್ನ ಕಡೆಗೆ ಬರುವ ನೇರಮಾರ್ಗ 
ವನ್ನು ತೋರಿಸಿ ಕೊಡುವನು.” (ಅನ್ನಿಸಾ; 175) 

“ಆ ಬಳಿಕ ಅವರ ಮಾತನ್ನು ನಂಬಿ, ತಮ್ಮ ಕರ್ಮ ವಿಧಾನವನ್ನು ಸರಿಪಡಿಸಿ 
ಕೊಂಡವರಿಗೆ ಯಾವುದೇ ಭಯ ಮತ್ತು ವ್ಯಥೆಯ ಸಂಭವವೂ ಇರುವುದಿಲ್ಲ.” 

(ಅಲ್‌ ಅನ್‌ಆಮ್‌: 48) 

“ಅ೦ದು ಸೊತ್ತಾಗಲಿ, ಸಂತತಿಗಳಾಗಲಿ ಸ್ವಲ್ಪವೂ ಸಕಾರಿ ಗಾತ 
ಷ್ಠಳಂಕ ಹೃದಯ ಯದೊಂ ದಿಗೆ ಅಲ್ಲಾಹನ ಸನ್ನಿಧಿಯಲ್ಲಿ ಹಾಜರಾಗುವವನ ಹೊರತು. 

(ಅಶ್ಕುಅರಾ: 88- 89), 


ಬ 


“ಅವನು ಕಣ್ಣಾ ರೆ ಕಾಣದೆಯೇ ರಹ್ಮಾನನಿಗೆ ಭಯಪಡುತ್ತಿದ್ದನು, ಒಲಿದ 
ಹೃದಯದೊಂದಿಗೆ ಬಂದಿರುವನು. ಶಾಂತಿಯೊಂದಿಗೆ ಸ್ವರ್ಗವನ್ನು ಪ್ರವೇಶಿಸಿರಿ. 


34 | 


ಟಃ 


ಅದು ಶಾಶ್ವತ ಜೀವನದ ದಿನವಾಗಿರುವುದು. ಅಲ್ಲಿ ಅವರಿಗಾಗಿ ಅವರು ಬಯಸಿದ್ದೆ 
ಲ್ಲವೂ ಇರುವುದು ಮತ್ತು ಅವರಿಗಾಗಿ ಅದಕ್ಕಿಂತಲೂ ಬಹಳಷ್ಟು ಹೆಚ್ಚು ನಮ್ಮಲ್ಲಿದೆ.” 
(ಕಾಫ್‌: 33-35) 
“ಸೌಜನ್ಯ ನೀತಿಯನ್ನು ಸ್ವೀಕರಿಸಿಕೊಳ್ಳಿರಿ. ಏಕೆಂದರೆ, ಅಲ್ಲಾಹನು ಸಜ್ಜನರನ್ನು” 
ಪ್ರೀತಿಸುತ್ತಾನೆ.” (ಅಲ್‌ ಬಕರ: 195) 
“ಯಾರೇ ಆಗಿರಲಿ, ತನ್ನ ವಾಗ್ದಾನವನ್ನು ಪೂರೈಸಿದವನು ಮತ್ತು ದೋಷದಿಂದ 
ದೂರವಿರುವವನು ಅಲ್ಲಾಹನ ಪ್ರೀತಿಗೆ ಪಾತ್ರನಾಗುವನು. ಏಕೆಂದರೆ. ಧರ್ಮನಿಷ್ಠರು 
ಅಲ್ಲಾಹನಿಗೆ ಪ್ರಿಯರು.” (ಆಲಿ ಇಮ್ರಾನ್‌: 76) 
“ತಮ್ಮ ಪ್ರಭುವಿನ ಕರೆಗೆ ಓಗೊಟ್ಟವರಿಗೆ ಉತ್ತಮ ಪ್ರತಿಫಲವಿದೆ.” 
(ಅರ್ರಳ್‌ದ್‌: 18) 
“ಆದುದರಿಂದ ನೀವು ಧರ್ಮವನ್ನು ಅಲ್ಲಾಹನಿಗಾಗಿಯೇ ಮೂಸಲಿರಿಸುತ್ತ 
ಅವನ ದಾಸ್ಕವನ್ನೇ ಮಾಡಿರಿ. ಎಚ್ಚರಿಕೆ ಧರ್ಮವು ನಿಷ್ಠಳಂಕವಾಗಿ ಕೇವಲ 
ಅಲ್ಲಾಹನ ಹಕ್ಕಾಗಿದೆ.” (ಅರ್ದಾಮರ್‌: 2-3) 
“ಧಾವಿಸಿರಿ ಮತ್ತು ನಿಮ್ಮ ಪ್ರಭುವಿನ ಕ್ಷಮೆ ಹಾಗೂ ಭೂಮಿ-ಆಕಾಶಗಳಷ್ಟು 
ವಿಶಾಲವಾಗಿರುವ ಸ್ವರ್ಗಡ ಕಡೆಗೆ ಧಾವಿಸುವಲ್ಲಿ ಪರಸ್ಪರ ಸ್ಪರ್ಧಿಸಿರಿ. “ಅದನ್ನು 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದವರಿಗಾಗಿ ಸಿದ್ಧ 
ಗೊಳಿಸಲಾಗಿದೆ. ಇದು ಅಲ್ಲಾಹನ ಅನುಗ್ರಹ. ಅವನಿದನ್ನು ತಾನಿಚ್ಚಿಸಿದವರಿಗೆ ನೀಡು 
ತ್ತಾನೆ ಮತ್ತು ಅಲ್ಲಾಹನು ಮಹಾ ಅನುಗ್ರಹಶಾಲಿಯಾಗಿದ್ದಾನೆ.” (ಅಲ್‌ ಹವೀದ್‌: 21) 
ಅಲ್ಲಾಹನು ಸರ್ವಶಕ್ತನು ಮತ್ತು ಪರಮಾಧಿಕಾರವುಳ್ಳವನು 
. “ಅವನೇ ಏಕೈಕ ಅಲ್ಲಾಹ್‌, ಅವನ ಹೊರತು ಬೇರಾರೂ ಉಪಾಸನೆಗೆ 
ಅರ್ಹರಿಲ್ಲ. ಈ ಲೋಕದಲ್ಲೂ ಪರಲೋಕದಲ್ಲೂ ಸಕಲ ಸ್ತುತಿಸ್ತೋತ್ರಗಳು ಅವನಿಗೇ 
ಮೂಸಲು. ಪರಮಾಧಿಕಾರ ಅವನದು. ನೀವೆಲ್ಲರೂ ಅವನ ಕಡೆಗೇ ಮರಳಿಸಲ್ಲಡುವರಿ.” 
(ಅಲ್‌ ಕಸಸ್‌: 70) 
“ಅವನು ಭೂಮಿ-ಆಕಾಶಗಳ ಹಾಗೂ ಅವುಗಳ ನಡುವೆ ಇರುವ ಸಕಲ 
ವಸ್ತುಗಳ ಒಡೆಯನೂ ಪ್ರಬಲನೂ ಅತ್ಯಂತ ಕ್ಷಮಾಶೀಲನೂ ಆಗಿರುತ್ತಾನೆ.” 
(ಸ್ಟಾದ್‌: 66) 


ಹ 
ಣು 


ಅಲ್ಲಾಹನು ಮಹೋನ್ನತನು. ಯಥಾರ್ಥ ಸಾಮ್ರಾಟನು.” (ತಾಹಾ: 114) 
“ಅವನು ಪ್ರಬಲನೂ ಸರ್ವಜ್ಞನೂ ಪಾಪಗಳನ್ನು ಕ್ಷಮಿಸುವವನೂ ಪಶ್ಚಾತ್ತಾಪ 


ಕುರ್‌ಆನ್‌ ಎಲ್ಲರಿಗಾಗಿ | 35 


ಸ್ವೀಕರಿಸುವವನೂ ಕಠಿಣ ಶಿಕ್ಷೆ ಕೊಡುವವನೂ ಮಹಾ ಅನುಗ್ರಹಯೂ ಆಗಿರುತ್ತಾನೆ. 
ಅವನ ಹೊರತು ಬೇರೆ ಆರಾಧ್ಯರಿಲ್ಲ. ಸರ್ವರಿಗೂ ಅವನ ಕಡೆಗೇ ಮರಳಬೇಕಾಗಿದೆ.” 
*` (ಅಲ್‌ ಮೂಮಿನ್‌: 2-3) 

“ಅವನು ಅತ್ಯುನ್ನತ ಪದವಿಯುಳ್ಳವನೂ ವಿಶ್ವಸಿಂಹಾಸನದ 'ಒಡೆಯನೂ 
ಆಗಿರುತ್ತಾನೆ. ಭೇಟಿಯಾಗುವ ದಿನದ ಬಗ್ಗೆ ಎಚ್ಚರಿಕೆ ಕೊಡಲಿಕ್ಕಾಗಿ ಅವನು ತನ್ನ 
ದಾಸರ ಪೈಕಿ ತಾನಿಜ್ಚೆಸಿದವರ- ಮೇಲೆ ತನ್ನ ಅಪ್ಪಣೆಯಿಂದ ದಿವ್ಯವಾಣಿಯನ್ನು 


ಅವತೀರ್ಣಗೊಳಿಸುತ್ತಾನೆ.” (ಅಲ್‌ ಮೂಮಿನ್‌: 15) 
“ಅದುದರಿಂದ ನೀವು ನನ್ನನ್ನು ಸ್ಮರಿಸುತ್ತಲಿರಿ. ನಾನು ನಿಮ್ಮನ್ನು ಸ್ಮರಿಸುವೆನು 
ಮತ್ತು ನನಗೆ ಕೃತಜ್ಞರಾಗಿರಿ, ಕೃತಫ್ನರಾಗಬೇಡಿರಿ.” (ಅಲ್‌ ಬಕರ: 152) 


“ಓ ಪೈಗಂಬರರೇ। ನನ್ನ ದಾಸರು ನಿಮ್ಮೊಡನೆ ನನ್ನ ಬಗ್ಗೆ ಕೇಳಿದರೆ, ನಾನು 
ಅವರಿಗೆ ನಿಕಟನಾಗಿದ್ದೇನೆಂದೂ ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸಿದಾಗ ಅವನ 
ಪ್ರಾರ್ಥನೆಯನ್ನು ಅಲಿಸುತ್ತೇನೆಂದೂ ಅದಕ್ಕೆ 'ಉತ್ತರಿಸುತ್ತೇನೆಂದೂ ಅವರಿಗೆ ಹೇಳಿರಿ. 
ಆದುದರಿಂದ ಅವರು ನನ್ನ ಕರೆಗೆ ಓಗೊಡಲಿ ಮತ್ತು ನನ್ನ ಮೇಲೆ ವಿಶ್ವಾಸವಿರಿಸಲಿ. 
(ಇದನ್ನು ಅವರಿಗೆ ತಿಳಿಸಿ ಬಿಡಿರಿ) ಅವರು ಸನ್ಮಾರ್ಗ ಪಡೆಯಲೂಬಹುದು.” 

(ಆಲ್‌ ಬಕರ: 186) 


“ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಜನರ ಮೇಲೆ ಮಹಾ ಅನುಗ್ರಹಶಾಲಿ. 

ಆದರೆ ಹೆಚ್ಚಿನವರು ಕೃತಜ್ಞತೆ ತೋರುವುದಿಲ್ಲ.” ; (ಅನ್ನಮ್ಸ್‌: 73) 
“ಕೃತಜ್ಞತೆ ತೋರುವವನ ಕೃತಜ್ಞತೆಯು ಅವನಿಗೇ ಲಾಭದಾಯಕವಾಗಿದೆ. 
ಯಾರಾದರೂ ಕೃತಘ್ನತೆ ತೋರಿದರೆ ನನ್ನ ಪ್ರಭು ನಿರಪೇಕ್ಷನೂ ಸ್ವಯಂ/ 
ಸನ್ಮಾನ್ಯನೂ ಆಗಿರುತ್ತಾನೆ.” ಕ (ಅನ್ನಮ್ಸ್‌: 40 
. *ಎಶ್ವಸಿ೦ಹಾಸನವನ್ನು ಹೊತ್ತ ದೇವಚರರು ಮತ್ತು . ಅದರ ಸುತ್ತಲೂ 
ಉಪಸ್ಥಿತರಿರುವವರು ತಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಸ್ತುತಿಸುತ್ತಿರುತ್ತಾರೆ. 
ಅವರು ಅವನ ಮೇಲೆ ವಿಶ್ವಾಸವಿರಿಸುತ್ತಾರೆ ಮತ್ತು ಸತ್ಯವಿಶ್ವಾಸಿಗಳ ಪಾಪ 
ವಿಮೋಜನೆಗಾಗಿ ಪ್ರಾರ್ಥಿಸುತ್ತಾರೆ. ಅವರು ಹೇಳುತ್ತಾರೆ: ನನ್ನ ಪ್ರಭೂ, ನೀನು 
ನಿನ್ನ ಕೃಪೆ 'ಮತ್ತು ನಿನ್ನ ಜ್ಞಾನದೊಂದಿಗೆ ಸಕಲ ವಸ್ತುಗಳನ್ನು ಆವರಿಸಿಕೊಂಡಿರುವೆ. 
ಆದುದರಿಂದ ಪಶ್ಚಾತ್ತಾಪ ಪಟ್ಟವರನ್ನು ಹಾಗೂ ನಿನ್ನ ಮಾರ್ಗವನ್ನು ಸ್ವೀಕರಿಸಿಕೊಂಡ 
ವರನ್ನು ಕ್ಷಮಿಸು ಮತ್ತು ನರಕ ಯಾತನೆಯಿಂದ ರಕ್ಷಿಸು. ನನ್ನ ಪ್ರಭೂ, ನೀನು 
ಅವರಿಗೆ ವಾಗ್ದಾನ ಮಾಡಿರುವ ಶಾಶ್ವತವಾದ ಸ್ಪರ್ಗೋದ್ಯಾನಗಳಲ್ಲಿ ಅವರನ್ನು 
ಪ್ರವೇಶಗೊಳಿಸು. ಅವರ ಪಿತರ, ಪತ್ನಿಯರ ಮತ್ತು ಮಕ್ಕಳ ಪೈಕಿ ಸಜ್ಜನರಾದವರನ್ನು 


36 | 


ಕೂಡಾ ಅವರೊಂದಿಗೆ ಅಲ್ಲಿಗೆ ತಲುಪಿಸು. ನಿಶ್ಚಯವಾಗಿಯೂ ನೀನು ಪ್ರಬಲನೂ 
ಯುಕ್ತಿವಂತನೂ ಆಗಿರುವೆ. ಅವರನ್ನು ಕೇಡುಗಳಿಂದ ರಕ್ಷಿಸು. ನೀನು ಆ ದಿನ 
ಯಾರನ್ನು ಕೇಡುಗಳಿ೦ದ ರಕ್ಷಿಸಿದೆಯೋ. ಅವನ ಮೇಲೆ ನೀನು `ಮಹಾ ಕೃಪೆಗೈದೆ 


ಇದುವೇ ಮಹಾ ಯಶಸ್ಸಾಗಿದೆ.” (ಅಲ್‌ ಮೂಮಿನ್‌: 7-9) 
“ಅಲ್ಲಾಹನು ತೋರಿಸಿದ ಮಾರ್ಗದರ್ಶನವೇ ವಾಸ್ತವಿಕ ಮಾರ್ಗದರ್ಶನವೆಂದು 
ಸ್ಪಷ್ಟವಾಗಿ ಹೇಳಿಬಿಡಿರಿ.” (ಅಲ್‌ ಬಕರ: 120) 


“ನಿಜಕ್ಕೂ ನಿಮ್ಮ ಪ್ರಭು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ.” 

(ಅತ್ಕುಅರಾ: 104) 

“ಮತ್ತು ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸಿದವರ ಬೇರನ್ನೇ ಕಡಿದುಬಿಟ್ಟೆವು. 

ಅವರು ವಿಶ್ನಾಸವಿರಿಸುವವರಾಗಿರಲಿಲ್ಲ.” (ಅಲ್‌ ಅಲ್‌ರಾಫ್‌: 72) 

“ಆದುದರಿಂದ ಅವನ ಮಹಿಮಾದ್ಭುತಗಳ ಬಗ್ಗೆ ಜೋಧಶೂನ್ಶರಾಗಬೇಡಿರಿ.” 

(ಅಲ್‌ ಅಆ್‌ರಾಫ್‌: 74) 

“ನಮಗಾಗಿ ಹೋರಾಡುವವರಿಗೆ ನಾವು ನಮ್ಮ ಮಾರ್ಗಗಳನ್ನು ತೋರಿಸಿ 

ಕೊಡುವೆವು ಮತ್ತು . ನಿಶ್ಚಯವಾಗಿಯೂ ಅಲ್ಲಾಹನು ಸಜ್ಜನರ ಜೊತೆಯಲ್ಲೇ 

ಇದ್ದಾನೆ.” (ಅಲ್‌ ಅಂಕಬೂತ್‌: 69) 

“ಅಲ್ಲಾಹನು ಮನುಷ್ಯನ ಮತ್ತು ಅವನ ಹೃದಯದ ನಡುವೆ ಇದ್ದಾನೆಂದೂ 
ನೀವು ಅವನ ಕಡೆಗೆ ಒಟ್ಟುಗೂಡಿಸಲ್ಪಡುವಿರಂದೂ ಅರಿತುಕೊಳ್ಳಿರಿ. ಚ 

(ಅಲ್‌ ಅನ್‌ಘಾಲ್‌: 24) 

“ನಾವು ಅವನ ಕಂಠನಾಡಿಗಿಂತಲೂ ಹೆಚ್ಚು ಅವನಿಗೆ ಸಮೂಪವಿದ್ದೇವೆ.” 


(ಕಾಫ್‌: 16) 
“ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಭೂಮಿಯಲ್ಲಿರುವ ಪ್ರತಿಯೊಂದು 


ವಸ್ತುವೂ ಅಲ್ಲಾಹನನ್ನು ಜಪಿಸುತ್ತಿವೆ. ಅತ್ರ ತ್ಯಂತ ಪರಿಶುದ್ಧನೂ ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿರುವ ಸಾಮ್ರಾಟನು.” (ಅಲ್‌ ಜುಮ್‌ಆ: 1) 

“ಅವನು ಮಹಾ ಕರುಣಾನಿಧಿ. ನಾವು ಅವನ ಮೇಲೆಯೇ ವಿಶ್ವಾಸವಿರಿಸಿದ್ದೇವೆ 
ಮತ್ತು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇವೆ ಸುವ್ಯಕ್ತವಾದ ಪಥಬ್ರಷ್ಟತೆಯಲ್ಲಿ 
ಬಿದ್ದಿರುವವನು ಯಾರೆಂದು ಸದ್ಯದಲ್ಲೇ ನಿಮಗೆ ತಿಳಿದು ಬರುವುದು ಎಂದು 
ಇವರೊಡನೆ ಹೇಳಿರಿ.” (ಆಲ್‌ ಮುಲ್ಕ್‌: 29) 


“ಅವನು ಅತ್ಯಂತ ಮಂಗಲಮಯನು. ಅವನ ಕೈಯಲ್ಲಿ (ವಿಶ್ವದ) ಪ್ರಭುತ್ವವಿದೆ 
ಮತ್ತು ಅವನು ಹ ವಸ್ತುಗಳ ಮೇಲೆ ಸ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಿಮ್ಮನ್ನು 


ಕುರ್‌ಆನ್‌ ಎಲ್ಲರಿಗಾಗಿ | 37 


ಪರೀಕ್ಷಿಸಿ ನಿಮ್ಮ ಪೈಕಿ ಯಾರು ಸತ್ಯರ್ಮವೆಸಗುವವನೆಂಡು ನೋಡಲಿಕ್ಕಾಗಿ ಅವನು 
ಜೀವನವನ್ನೂ ಮರಣವನ್ನೂ ಆವಿಷ್ಯರಿಸಿದನು. ಅವನು ಪ್ರಬಲನೂ ಕ್ಷಮಾಶೀಲನೂ 
ಆಗಿರುತ್ತಾನೆ. ಅವನು ಅಂತಸ್ತು ಅಂತಸ್ತುಗಳಾಗಿ ಸಪ್ತಗಗನಗಳನ್ನು ಉ೦ಟುಮಾಡಿದನು. 
ದಯಾಮಯನ ಸೃಷ್ಟಿಯಲ್ಲಿ. ನೀವು "ಯಾವುದೇ. ಅಸಾಂಗತ್ಯವನ್ನು ಕಾಣಲಾರಿರಿ. 
ಇನ್ನೊಮ್ಮೆ ನೋಡಿರಿ, `ನಿಮಗೆಲ್ಲಾದರೂ ನ್ಯೂನತೆ ಕಾಣಿಸುತ್ತಿದೆಯೇ? ಪುನಃ ದೃಷ್ಟಿ 
ಹಾಯಿಸಿರಿ. ನಿಮ್ಮ ದೃಷ್ಟಿಯು ಸೋತು SN ಮರಳಿ ಬರುವುದು. ನಾವು 
ನಿಮ್ಮ ಸಮೊಪದ ಆಕಾಶವನ್ನು ಉಜ್ವಲ ದೀಪಗಳಿಂದ ಅಲಂಕರಿಸಿದ್ದೇವೆ ಮತ್ತು 
ಅವುಗಳನ್ನು ಶೈತಾನರನ್ನು ಹೊಡೆದಟ್ಟುವ ಸಾಧನವಾಗಿ ಮಾಡಿದ್ದೇವೆ. ನಾವು ಈ 
ಶೈತಾನರಿಗಾಗಿ ಧಗಧಗಿಸುವ ಅಗ್ನಿಯನ್ನು ಸಿದ್ಧಪಡಿಸಟ್ಟಿರುತ್ತೇವೆ.” 

(ಅಲ್‌ ಮುಲ್ಕ್‌: 6) 


“ಹೇಳಿರಿ- ಓ ಅಲ್ಲಾಹ್‌, ಸಕಲ ವಿಶ್ವಾಧಿಪತ್ಯದ ಒಡೆಯನೇ, ನೀನು ನಿನಗಿಷ್ಟ 
ಬಂದವರಿಗೆ ರಾಜ್ಯಾಧಿಕಾರ ನೀಡುವೆ ಮತ್ತು ನಿನಗಿಷ್ಟ ಬಂದವರಿಂದ ಕಸಿದುಕೊಳ್ಳುವೆ. 
ನಿನಗಿಷ್ಟ. ಬಂದವರಿಗೆ ಪ್ರತಿಷ್ಠೆ ಪ್ರಧಾನ ಮಾಡುವೆ. ನಿನಗಿಷ್ಟ ಬಂದವರನ್ನು 
ಅವಮಾನ ಪಡಿಸುವೆ. ಒಳಿತುಗಳು ನಿನ್ನ ಅಧಿಕಾರ ಹಸ್ತದಲ್ಲಿವೆ. ನಿಶ್ಚಯವಾಗಿಯೂ 
ನೀನು ಸರ್ವಶಕ್ತನಾಗಿರುವೆ.” ೨ (ಆಲಿ ಇಮ್ರಾನ್‌: 26) 

“ಹೇಳಿರಿ- ಜನರೇ, ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಪರಮ 
ಸತ್ಯವು ಬ೦ದು ಬಿಟ್ಟಿತು. ಇನ್ನು ಯಾರು ಸನ್ಮಾರ್ಗವನ್ನನುಸರಿಸುವನೋ ಅವನ 
ಸನ್ಮಾರ್ಗ ಪ್ರವರ್ತನವು ಅವನಿಗೇ ಭಿಕಾರಿ ಗಾಗ ಪುದು ಮತ್ತು. ಯಾರು : 
ಪಥಭ್ರಷ್ಟನಾಗಿರುವನೋ ಅವನ ಪಥಭ್ರಷ್ಟತೆಯು ಅವನಿಗೇ ಹಾನಿಕರವಾಗುವುದು 
ಮತ್ತು ನಾನು ನಿಮ್ಮ ಮೇಲೆ ಕೊತ್ವಾಲನೇನೂ ಅಲ್ಲ” (ಯೂನುಸ್‌: 108) 

“ಭೂಮಿಯ ಮೇಲೆ ಅಥವಾ ನಿಮ್ಮ ಮೇಲೆ ಎರಗುವ ಸಂಕಷ್ಟವೂ ನಾವು 
ಅದನ್ನು ಸೃಷ್ಟಿಸುವುದಕ್ಕೆ ಮುಂಚೆ ಒಂದು ಗ್ರಂಥದಲ್ಲಿ (ವಿಧಿ ಲಿಖಿತದಲ್ಲಿ) 
ಬರೆದಿಟ್ಟುಕೊಳ್ಳದೆ ಇಲ್ಲ. ಖಂಡಿತವಾಗಿಯೂ ಹೀಗೆ ಮಾಡುವುದು ಅಲ್ಲಾಹನಿಗೆ 
ಅತ್ಯಂತ ಸುಲಭ ಕಾರ್ಯವಾಗಿದೆ. (ಹೀಗೇಕೆಂದರೆ) ನಿಮಗು೦ಟಾಗುವ ಯಾವುದೇ 
ನಷ್ಟಕ್ಕಾಗಿ ನೀವು ' ಖೇದಿಸಬಾರದು ಮತ್ತು ಅಲ್ಲಾಹನು ನಿಮಗೆ ಏನನ್ನು 
ಥಯಪಾಲಿಸಿರುವನೋ ಅದರ ಬಗ್ಗೆ ಒಗ್ಗಬಾರದು. ಅಲ್ಲಾಹನು ಆತೃಪ್ರಶಂಸಕರನ್ನು, 
ಮತ್ತು ದುರಭಿಮಾನಿಗಳನ್ನು ಮೆಚ್ಚುವುದಿಲ್ಲ.” . (ಅಲ್‌ ಹದೀದ್‌: 22-23) 

“ಅಲ್ಲಾಹನು ಭೂಮಿ-ಆಕಾಶಗಳ ಅಧಿಪತಿಯೆಂಬುದನ್ನು ನೀವು ತಿಳಿದಿಲ್ಲವೇ? 
ಅವನು ತಾನಿಚ್ಛಿಸಿದವರನ್ನು ಶಿಕ್ಷಿಸುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು ಕ್ಷಮಿಸುತ್ತಾನೆ. 
ಅವನಿಗೆ ಎಲ್ಲ ಅಧಿಕಾರವೂ ಇದೆ.” (ಅಲ್‌ ಮಾಇದ: 40) 


38. 


“ಅಲ್ಲಾಹನ ಮಳೆಯೇ ಭರವಸೆಯಿಟ್ಟು ಕಾರ್ಯನೆಸಗುವವರನ್ನು ಅವನು 
ಪ್ರೀತಿಸುತ್ತಾನೆ. ಅಲ್ಲಾಹನು ನಿಮ್ಮ ಸಹಾಯಕ್ಕಿದ್ದರೆ ಯಾವ ಶಕ್ತಿಯಿಂದಲೂ ನಿಮ್ಮನ್ನು 
ಜಯಿಸಲು ಮತ್ತು ಅವನು' ನಿಮ್ಮ ಕಟ್ಟೆ. ಆಮೇಲೆ ನಿಮಗೆ ಸಹಾಯ. 
ಮಾಡುವವರು ಯಾರಿದ್ದಾರೆ? ಆದುದರಿಂದ ಅಪ್ಪಟ ಸತ್ಯವಿಶ್ಥಾಸಿಗಳು ಅಲ್ಲಾಹನ 
ಮೇಲೆಯೇ ಭರವಸೆಯನ್ನಿರಿಸಬೇಕು,” (ಆಲಿ ಇಮ್ರಾನ್‌; 159-160) 
ಧರ್ಮದ ಸ್ತಂಭಗಳು 
“ಅಲ್ಲಾಹನು ನನ್ನ ಪ್ರಭುವೂ ಆಗಿರುತ್ತಾನೆ ನಿಮ್ಮ ಪ್ರಭುವೂ ಆಗಿರುತ್ತಾನೆ. 
ಆದುದರಿಂದ ನೀವು ಅವನ ದಾಸ್ಯ-ಆರಾಧನೆಯನ್ನೇ ಮಾಡಿರಿ. ಇದುವೇ ನೇರ 
ಮಾರ್ಗ ವಾಗಿದೆ... (ಆಲಿ ಇಮ್ರಾನ್‌; 51) 
ನಿಮ್ಮ ಕಡೆಗೆ ದಿವ್ಯವಾಣಿಯ ಮೂಲಕ ಕಳುಹಿಸಲ್ಪಟ್ಟಿರುವ ಈ ಗ್ರಂಥವನ್ನು 
ಪಠಿಸಿರಿ ಮತ್ತು ನಮಾರುನ್ನು ಸಂಸ್ಕಾಪಿ: ಪಿಸಿರಿ. ನಿಶ್ಚಯವಾಗಿಯೂ ನಮಾರು್‌ 
ಅಶ್ಲೀಲ ಹಾಗೂ ದುಷ್ಕೃ್ಯಗಳಂದ ತಡೆಯುತ್ತದೆ. ಮತ್ತು ಅಲ್ಲಾಹನ ಧ್ಯಾನ 
ಇದಕ್ಕಿಂತಲೂ ದೊಡ್ಡದು. ನೀವು ಮಾಡುವುದೆಲ್ಲವನ್ನೂ ಅಲ್ಲಾಹನು ಅರಿಯುತ್ತಾನೆ,” 
(ಆಲ್‌ ಅಂಕಬೂತ್‌; 45) 
“ನೀವು ಏಳುವಾಗ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಕೀರ್ತಿ 
ಸಿರಿ, ಇರುಳಲ್ಲೂ ಅವನನ್ನು ಕೇರ್ತಿಸಿರಿ, ನಕ್ಷತ್ರಗಳು ಮರಳುವಾಗಲೂ ಕೀರ್ತಿಸಿರಿ,” 
(ಅತ್ತೂರ್‌; 48-49) 
“ಓ ಸತ್ಯವಿಶ್ಚಾಸಿಗಳೇ। ಗತ ಪ್ರವಾದಿಗಳ ಅನುಯಾಯಿಗಳಿಗೆ ಕಡ್ಡಾಯಗೊಳಿಸಿ 
ದ್ದಂತೆಯೇ ನಿಮ್ಮ ಮೇಲೂ ಉಪಪಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ, 
ಇದರಿಂದ ನಿಮ್ಮಲ್ಲಿ  ಧರ್ಮನಿನ್ಯೆಯ ಗುಣವಿಶೇಷವುಂಟಾಗುವುದೆಂದು ಆಶಿಸಲಾಗಿದೆ.” 
(ಅಲ್‌ ಬಕರ: 183) 
st ಜಿಪುಣತೆ ಶೋರುವವರನ್ನೂ . ಇತರರನ್ನೂ ಜಿಪುಣತೆಗೆ ಪ್ರೇರೇಪಿಸು 
ವವರನ್ನೂ ಅಲ್ಲಾಹನು ತನ್ನ ಅನುಗ್ರಹದಿಂದ ತಮಗೆ ದಯಪಾಲಿಸಿದುದನ್ನು 
ಬಚ್ಚಿಡುವವರನ್ನೂ ಅಲ್ಲಾಹನು ಮೆಚ್ಚುವುದಿಲ್ಲ ಅಂತಹ ಕೃತಫ ರಿಗಾಗಿ ನಾವು 
ಅಪಮಾನಕರ ಶಿಕ್ಷೆಯನ್ನು ಸಿದ್ಧಗೊಳಿಸಿಟ್ಟಿರುತ್ತೇವೆ,” (ಅನ್ನಿಸಾ; 37) 
“ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರ, 
ಖರ್ಚು ಮಾಡಿದುದನ್ನು ಆಡಿಕೊಳ್ಳದವರ ಮತ್ತು ಪರಪೀಡನಗೈಯದವರ 
ಪ್ರತಿಫಲವು ಅವರ ಪ್ರಭುವಿನ ಬಳಿ. ಇದೆ. ಅವರಿಗೆ ಯಾವತ್ತೂ ಭಯ ಮತ್ತು 
ವ್ಯಥೆಯ ಸಂಭವವಿಲ್ಲ.” (ಅಲ್‌ ಬಕರ: 262) 


ಕುರ್‌ಆನ್‌ ಎಲ್ಲರಿಗಾಗಿ ` 39 


“ನೀವು ನಿಮಗೆ ಬಹಳ ಪ್ರಿಯವಾಗಿರುವ ವಸ್ತುಗಳನ್ನು (ಅಲ್ಲಾಹನ ಮಾರ್ಗದಲ್ಲಿ 
ವ್ಯಯಿಸುವ ತನಕವೂ ಪುಣ್ಯ ಮಟ್ಟವನ್ನು ತಲಪಲಾರಿರಿ. ನೀವು ಏನೇನು ಖರ್ಚು 
ಮಾಡುವಿರೋ ಅದರ ಬಗ್ಗೆ ಅಲ್ಲಾಹನು ಅಜ್ಜನಲ್ಲ.” (ಆಲಿ ಇಮ್ರಾನ್‌: 92) ' 


“ಈ ಭತ ವರೆಗೆ ತಲಪಲು ಸಾಧನಾನುಕೂಲತೆಗಳಿರುವವನು ಅದರ 
ತ್ರೆ ಕೈಗೊಳ್ಳಬೇಕೆಂಬುದು ಜನರ ಮೇಲೆ ಅಲ್ಲಾಹನ ಹಕ್ಕಾಗಿರುತ್ತದೆ.” 

(ಆಲಿ ಚೆ 97) 

ಪ ಸತ್ಯವಿಶ್ವಾಸಿಗಳೇ। ನೀವು ದೇವಭಯವನ್ನಿರಿಸಿಕೊಂಡರೆ ಅಲ್ಲಾಹನು 
ನಿಮಗೊಂದು ಒರೆಗಲ್ಲನ್ನು ಒದಗಿಸುವನು. ನಿಮ್ಮ "ಡೋಷಗಳನ್ನು ನಿಮ್ಮಿಂದ 
ದೂರೀಕರಿಸುವನು ಮತ್ತು. ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ಅಲ್ಲಾಹನು 
ಮಹಾ ಅನುಗ್ರಹದಾನಿಯಾಗಿರುತ್ತಾನೆ.” (ಅಲ್‌ ಅನ್‌ಫಾಲ್‌: 29) 


ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ 


“ಸತ್ಯವಿಶ್ವಾಸಿಗಳೇ, ನಿಮ್ಮನ್ನು ವೇದನಾಯುಕ್ತ ಯಾತನೆಯಿಂದ. ರಕ್ಷಿಸುವಂತಹ 
ಒಂದು ವ್ಯಾಪಾರವನ್ನು ನಾನು ನಿಮಗೆ ತೋರಿಸಿಕೊಡಲೇ? ಅಲ್ಲಾಹ್‌ ಮತ್ತು 
ಅವನ ಸಂತಾನ ಮೇಲೆ ವಿಶ್ವಾಸವಿರಿಸಿರಿ ಮತ್ತು ನಿಮ್ಮ ಸಂಪ; ತ್ತುಗಳಿಂದಲೂ 
ಜೀವಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿರಿ. ನೀವು ಅರಿಯುವವರಾಗಿ 
ದ್ದರೆ, ನಿಮ್ಮ ಪಾಲಿಗೆ ಇದುವೇ ಉತ್ತಮವಾಗಿದೆ.” (ಅಸ್ಸಫ್ಟ್‌: 10-11) 

“ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಬೇಕಾದ ರೀತಿಯಲ್ಲಿ ಹೋರಾಡಿರಿ. 
ಅವನು ತನ್ನ ಕಾರ್ಯಕ್ಕಾಗಿ ನಿಮ್ಮನ್ನು ಅರಿಸಿಕೊ೦ಡಿರುತ್ತಾನೆ.” (ಅಲ್‌ ಹಜ್ಜ್‌: 78) 


“ಸತ್ಯವಿಶ್ವಾಸವನ್ನು ಕೈಗೊಂಡ, ಆಲ್ಲಾಹನ ಮಾರ್ಗದಲ್ಲಿ ಮನೆಮಾರುಗಳನ್ನು 
ಬಿಟ್ಟ ಮತ್ತು ತನು-! ಭಾಂಡ ಹೋರಾಟ ನಡೆಸಿದವರ ಪದವಿಯೇ ಅಲ್ಲಾಹನ 
ಬಳಿ ಉನ್ನತವಾಗಿರುತ್ತದೆ. ಅವರೇ ವಿಜಯಿಗಳು.” (ಅತ್ತೌಬ: 20) 


ಈ ಸತ್ಯವಿಶ್ವಾಸಿಗಳೇ। ಪ್ರತಿರೋಧಕ್ಕೆ ಸದಾ ಸಜ್ಜಾಗಿರಿ.”  (ಅನ್ನಿಪಾ: 71) 


“ಓ ನಮ್ಮ ಪ್ರಭೂ! ಅಕ್ರಮಿಗಳು ವಾಸಿಸುತ್ತಿರುವ ಈ ನಾಡಿನಿಂದ ನಮ್ಮನ್ನು 
ಹೊರ ತೆಗೆ. ನೀನು ನಿನ್ನ ಕಡೆಯಿಂದ ನಮಗೊಬ್ಬ ಮೇಲ್ವಿಚಾರಕನನ್ನು ಮತ್ತು 
ಒಬ್ಬ ಸಹಾಯಕನನ್ನು ನಿಯೋಜಿಸು ಎಂದು ಮೊರೆಯಿಡುತ್ತಿರುವ. ಮರ್ದನಕ್ಕೊಳಗಾದ 
ಪುರುಷರು, ಸ್ತ್ರೀಯರು ಮತ್ತು ಮಕ್ಕಳಿಗಾಗಿ, ನೀವು ಅಲ್ಲಾಹನ ಮಾರ್ಗದಲ್ಲಿ 'ಯುದ್ಧ 
ಮಾಡದಿರಲು' ಕಾರಣವೇನು? ಸತ್ಯವಿಶ್ವಾಸ ಕೈಗೊಂಡವರು ಅಲ್ಲಾಹನ ಮಾರ್ಗದಲ್ಲಿ 


ಬಿ 
ಯುದ್ಧ ಮಾಡುತ್ತಾರೆ ಮತ್ತು ಸತ್ಯನಿಷೇಧವನ್ನು ಕೈಗೊಂಡವರು "ತಾಗೂತ್‌' 
(ಬಂಡುಕೋರ)ನ ಮಾರ್ಗದಲ್ಲಿ ಯುದ್ಧ ಮಾಡುತ್ತಾರೆ. ಆದುದರಿಂದ ನೀವು 


ಕು 


40 | 


ಶೈತಾನನ ಸಂಗಡಿಗರೊಡನೆ ಹೋರಾಡಿರಿ. ಶೈತಾನನ ಕುತಂತ್ರಗಳು ವಾಸ್ತವದಲ್ಲಿ 
ಬಹಳ ದುರ್ಬಲವೆಂಬುದನ್ನು ಹಾತೊಯಾಗಿ ತಿಳಿದುಕೊಳ್ಳಿರಿ. ” (ಅನ್ನಿಸಾ; 75-76) 


ಪ್ರತೀಕಾರ 


| ಬುದ್ಧಿಜೀವಿಗಳೇ! "ಕಿಸಾಸ್‌'ನಲ್ಲಿ (ಪ್ರತೀಕಾರದಲ್ಲಿ) ನಿಮಗೆ ಜೀವನವಿದೆ. 
ನೀವು ಈ ಕಾನೂನಿನ ಉಲ್ಲಂಘನೆಯಿಂದ ದೂರವಿರುವಿರೆಂದು ಆಶಿಸಲಾಗುತ್ತದೆ.”' 
(ಅಲ್‌ ಬಕರ: 179) 


“ನಿಮಗೆ ನೀಡಲಾಗಿರುವುದೆಲ್ಲವೂ ಕೇವಲ ಇಹಲೋಕದ ಕೆಲವೇ ದಿನಗಳ 
ಜೀವನ ಸಾಧನಗಳಾಗಿವೆ ಮತ್ತು ಅಲ್ಲಾಹನ ಬಳಿಯಲ್ಲಿರುವುದೆಲ್ಲ ಉತ್ತಮವೂ 
ಶಾಶ್ವತವೂ ಆಗಿರುತ್ತದೆ. ಅದು. ಇರುವುದು ಸತ್ಯವಿಶ್ವಾಸಿಗಳಿಗಾಗಿ ಮತ್ತು ತಮ್ಮ 
ಪ್ರಭುವಿನ ಮೇಲೆ ಭರವಸೆ ಇಡುವವರಿಗಾಗಿ ಅವರು ದೊಡ್ಡ ದೊಡ್ಡ ಪಾಪ ಪಗಳಿಂದ' 
ಮತ್ತು ಅಶ್ಲೀಲ ಕಾರ್ಯಗಳಿಂದ ದೂರವಿರುವವರೂ ಸಿಟ್ಟು ಬಂದಾಗ ಕ್ಷಮಿಸಿ _ 
ಬಿಡುವವರೂ ಆಗಿರುತ್ತಾರೆ. ಅವರು ತಮ್ಮ ಪ್ರಭುವಿನ ಆಜ್ಜೆಗಳನ್ನು ಪಾಲಿಸುತ್ತಾರೆ. 
ನಮಾರುನ್ನು ಸಂಸ್ಕಾಪಿಸುತ್ತಾರೆ. ತಮ್ಮ ವ್ಯವಹಾರಗಳನ್ನು ಪರಸ್ಪರ ಸಮಾಲೋಚನೆ 
ಯಿಂದ ನಡಸುತ್ತಾರೆ. ನಾವು' ಅವರಿಗೆ' ಕೊಟ್ಟಿರುವ EE ಖರ್ಚು 
ಮಾಡುತ್ತಾರೆ ಮತ್ತು ಅವರ ಮೇಲೆ ಅತಿರೇಕವೆಸಗಲ್ಪಟ್ಟರೆ ಅದನ್ನು ಪ್ರತಿರೋಧಿಸುತ್ತಾರೆ. 
ಕೆಡುಕಿನ ಪ್ರತಿಫಲ ಅದಕ್ಕೆ ಸಮಾನವಾದ ಕೆಡುಕಾಗಿದೆ. ಇನ್ನು ಯಾರಾದರೂ 
ಕ್ಷಮಿಸಿಬಿಟ್ಟರೆ ಹಾಗೂ ಸುಧಾರಿಸಿಕೊಂಡರೆ ಅದರ ಪ್ರತಿಫಲದ ಹೂಣೆ ಅಲ್ಲಾಹನ 
ಮೇಲಿದೆ. "ನಿಶ್ಚಯವಾಗಿಯೂ ಅವನು ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ. ತಮ್ಮ ಮೇಲೆ 
ಅಕ್ರಮವಾದ ಬಳಿಕ ಪ್ರತೀಕಾರವೆಸಗಿದವರನ್ನು ಆಕ್ಷೇಪ ಸಲಾಗದು. ವಾಸ್ತವದಲ್ಲಿ 
ಇತರರ ಮೇಲೆ ಅಕ್ರಮವೆಸಗುವವರು ಮತ್ತು ಭೂಮಿಯಲ್ಲಿ ಅನ್ಯಾಯವಾಗಿ 
ಅತಿರೇಕವೆಸಗುವವರೇ ಆಕ್ಷೇಪಕ್ಕೆ ಅರ್ಹರು. ಇಂತಹವರಿಗೆ ವೇದನಾಯುಕ್ತ 
ಯಾತನೆ ಇದೆ. ಆದರೆ ಚರು ಸಹನೆಯಿಂದ ವರ್ತಿಸಿದರೆ ಹಾಗೂ 
ಕ್ಷಮಿಸಿದರೆ ಇದೊಂದು ಮಹಾ ಸಾಹಸ ಕಾರ್ಯಗಳಲ್ಲಾಗುವುದು.” 

(ಅತ್ಮುಅ; 36-43) 


ಯುದ್ಧ 
“ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಬೇಕಾದ ರೀತಿಯಲ್ಲಿ ಹೋರಾಡಿರಿ. 
ಅವನು ತನ್ನ ಕಾರ್ಯಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿರುತ್ತಾನೆ.” (ಅಲ್‌ ಹಜ್ಜ್‌: 78) ' 


“ನಿಮ್ಮ ಧನಗಳಿಂದಲೂ ಜೀವಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ 
ನಡೆಸಿರಿ. ನೀವು- ಅರಿತಿದ್ದರೆ ಇದು ನಿಮಗೆ ಉತ್ತಮ.” (ಅತ್ತೌಬ; 41) 


ಕುರ್‌ಆನ್‌ ಎಲ್ಲರಿಗಾಗಿ | 41 


“ನಿಮ್ಮೊಡನೆ ಯುದ್ಧ ಮಾಡುವವರೊಂದಿಗೆ ನೀವೂ ಅಲ್ಲಾಹನ ಮಾರ್ಗದಲ್ಲಿ 
ಯುದ್ಧ ಮಾಡಿರಿ. ಆದರೆ ಅತಿಕ್ರಮಿಸಬೇಡಿರಿ. ಅಲ್ಲಾಹನು ಅತಿಕ್ರಮಿಸುವವರನ್ನು 
ಮೆಚ್ಚುವುದಿಲ್ಲ.” - ) (ಅಲ್‌ ಬಕರ: 190) 

“ನಿಮಗೆ ಯುದ್ಧವನ್ನು ಶಾಸನಗೊಳಿಸಲಾಗಿದೆ. ಅದು ನಿಮಗೆ ಅಪ್ರಿಯವಾಗಿದೆ. 
ಒಂದು ವಸ್ತುವು ನಿಮಗೆ ಅಪ್ರಿಯವಾಗಿದ್ದರೂ ಆ ವಸ್ತುವೇ ನಿಮಗೆ ಗುಣಕರವಾಗಿರಲೂ 
ಸಾಧ್ಯವಿದೆ ಮತ್ತು ಒಂದು ವಸ್ತುವು ನಿಮಗೆ ಪ್ರಿಯವಾಗಿದ್ದರೂ ಆ ವಸ್ತುವೇ ನಿಮಗೆ' 
ಹಾನಿಕರವಾಗಿರಲೂ ಸಾಧ್ಯವಿದೆ. ಅಲ್ಲಾಹನು ಬಲ್ಲವನಾಗಿದ್ದಾನೆ ನೀವು ಬಲ್ಲವರಲ್ಲ.” 

` (ಅಲ್‌ ಬಕರ: 216) 

“ಪರಲೋಕ ಜೀವನದ ಬದಲಿಗೆ ಇಹಜೀವನವನ್ನು ಮಾರಿದವರು ಅಲ್ಲಾಹನ 
ಮಾರ್ಗದಲ್ಲಿ ಹೋರಾಡಬೇಕು. ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವವನು 
ವಧಿಸಲ್ಪಡಲಿ ಅಥವಾ ವಿಜಯಗಳಿಸಲಿ. ಅವನಿಗೆ ನಾವು ಖಂಡಿತವಾಗಿಯೂ 
ಉನ್ನತವಾದ ಪ್ರತಿಫಲ ನೀಡುವೆವು.” (ಅನ್ನಿಸಾ: 74) 

“ವಾಸ್ತವದಲ್ಲಿ ಅಲ್ಲಾಹ್‌ ಸತ್ಯವಿಶ್ವಾಸಿಗಳಿಂದ ಅವರ ತನು-ಧನಗಳನ್ನು ಸ್ವರ್ಗದ 
ಬದಲಿಗೆ ಖರೀದಿ ಮಾಡಿರುತ್ತಾನೆ. ಅವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡು 
ತ್ತಾರೆ, ವಧಿಸುತ್ತಾರೆ ಮತ್ತು ವಧಿಸಲ್ಪಡುತ್ತಾರೆ. ತೌರಾತ್‌, ಇ೦ಜೀಲ್‌ ಮತ್ತು 
ಕುರ್‌ಆನಿನಲ್ಲಿ ಅವರೊಡನೆ (ಮಾಡಲಾದ ಸ್ಪರ್ಗದ ವಾಗ್ದಾನವು) ಅಲ್ಲಾಹನ ಹೊಣೆ 
ಯಲ್ಲಿರುವ ದೃಢ ವಾಗ್ದಾನವಾಗಿದೆ. ಅಲ್ಲಾಹನಿಗಿಂತ ಮಿಗಿಲಾಗಿ ತನ್ನ ವಾಗ್ದಾನ 
ಪೂರೈಸುವವನು ಯಾರಿದ್ದಾನೆ? ಆದುದರಿಂದ ನೀವು ಆತನೊಂದಿಗೆ ಮಾಡಿಕೊಂಡಿ 
ರುವ ವ್ಯವಹಾರಕ್ಕಾಗಿ ಸಂತೋಷಪಡಿರಿ. ಇದುವೇ ಅತ್ಯಂತ ಹಿರಿಯ ವಿಜಯವಾಗಿದೆ. 
ಅಲ್ಲಾಹನ ಕಡೆಗೆ ಪದೇಪದೇ ಮರಳುವವರು, ಅವನ ದಾಸ್ಯ-ಆರಾಧನೆ ಮಾಡುವ 
ವರು, ಅವನ ಗುಣಗಾನ ಮಾಡುವವರು, ಅವನಿಗಾಗಿ ಭೂಮಿಯಲ್ಲಿ ಸಂಚರಿಸುವವರು, 
ಅವನ ಮುಂದೆ ರುಕೂಲ್‌ ಮಾಡುವವರು (ಬಾಗುವವರು) ಮತ್ತು ಸುಜೂದ್‌ 
ಮಾಡುವವರು (ಸಾಷ್ಟಾಂಗವೆರಗುವವರು), ಒಳಿತಿನ ಆಜ್ಞೆ ನೀಡುವವರು, ಕೆಡುಕಿನಿಂದ 
ತಡೆಯುವವರು ಮತ್ತು ಅಲ್ಲಾಹನ ಮೇರೆಗಳ ರಕ್ಷಣೆ ಮಾಡುವವರು (ಅಲ್ಲಾಹನೊಂದಿಗೆ 
ತಮ್ಮ ವ್ಯವಹಾರವನ್ನು ಪೂರ್ತಿಗೊಳಿಸಿಕೊಂಡ ಆ ಸತ್ಯವಿಶ್ವಾಸಿಗಳ ವೈಶಿಷ್ಟ್ಯಗಳಿವು). 


ೈಗಂಬರರೇ!। ಆ ಸತ್ಯವಿಶ್ಚಾಸಿಗಳಿಗೆ ಶುಭವಾರ್ತೆ ನೀಡಿರಿ.” (ಅತ್ತೌಬ: 111-112) 


“ನೀವು ಜನರನ್ನು ಭಯಪಡಬೇಡಿರಿ, ನನ್ನನ್ನು ಭಯಪಡಿರಿ.” 
| (ಅಲ್‌ ಮಾದ: 44) 


“ಅಲ್ಲದೆ, ನಾವು ಭೂಮಿಯಲ್ಲಿಯೂ ಅಲ್ಲಾಹನನ್ನು ಸೋಲಿಸಲಾರೆವು ಮತ್ತು 
ಓಡಿ ಹೋಗಿಯೂ ಅವನನ್ನು ಸೋಲಿಸಲಾರೆವು ಎಂದು ನಾವು ತಿಳಿದುಕೊಂಡಿದ್ದೆವು. 
ಅಲ್ಲದೆ, ನಾವು ಸನ್ಮಾರ್ಗದ ಬೋಧನೆಯನ್ನು ಕೇಳಿದಾಗ ಅದರ ಮೇಲೆ ವಿಶ್ವಾಸ 
ವಿರಿಸಿದೆವು. ಇನ್ನು ತನ್ನ ಪ್ರಭುವಿನ ಮೇಲೆ ಯಾರು ವಿಶ್ವಾಸವಿರಿಸುವನೋ ಅವನಿಗೆ 
ಯಾವುದೇ ಹಕ್ಕುಚ್ಯುತಿ ಅಥವಾ ಅನ್ಯಾಯದ ಭಯೆವಿರಲಾರದು.” 

(ಅಲ್‌ ಜಿನ್ನ್‌: 12-13) 


ವಿಜಯ 


“ನಾನು ಮತ್ತು ನನ್ನ ಸಂದೇಶವಾಹಕರೇ ವಿಜಯಿಗಳಾಗುವೆವೆಂದು ಅಲ್ಲಾಹನು 
ವಿಧಿ ಬರೆದು ಬಿಟ್ಟಿರುವನು. ` ವಾಸ್ತವದಲ್ಲಿ ಅಲ್ಲಾಹನು ಅತ್ಯಂತ ಬಲಿಷ್ಠನೂ 
ಅಜೇಯನೂ ಆಗಿರುತ್ತಾನೆ.” (ಅಲ್‌ ಮುಜಾದಲ: 21) 

“ಅಲ್ಲಾಹನು ಅವರಿಂದ ಪ್ರಸನ್ನನಾದನು ಮತ್ತು ಅವರು ಅಲ್ಲಾಹನಿಂದ 
ಪ್ರಸನ್ನರಾದರು. ಅವರು ಅಲ್ಲಾಹನ ಪಕ್ಷದವರು. ತಿಳಿಯಿರಿ, 'ಅಲ್ಲಾಹನ ಪಕ್ಷದವರೇ 
ವಿಜಯಿಗಳಾಗುವರು.” (ಅಲ್‌ ಮುಜಾದಲ: 22) 

“ಸಹಾಯವು ಯಾವಾಗ ಲಭಿಸಿದರೂ ಅದು ಅಲ್ಲಾಹನ ಕಡೆಯಿಂದಲೇ 
ಲಭಿಸುತ್ತದೆ. ನಿಶ್ಚಯವಾಗಿಯೂ ಅಲ್ಲಾಹನು ಮಹಾ ಪ್ರತಾಪಿಯೂ ಧೀಮಂತನೂ 


ಎರಿ 


ಆಗಿರುತ್ತಾನೆ.” (ಅಲ್‌ ಅನ್‌ಫಾಲ್‌: 10) 
ಮರಣ 
“ಯಾವ ಜೀವಿಯೂ ಅಲ್ಲಾಹನ ಅನುಮತಿ ಹೊಂದದೆ ಸಾಯಲಾರದು.” 
(ಆಲಿ ಇಮ್ರಾನ್‌: 145) 
“ತನಗೆ ಯಾವ ಭೂಭಾಗದಲ್ಲಿ ಮರಣ ಬರುವುದೆಂಬ ಅರಿವು ಯಾರಿಗೂ 
ಲ್ಪ. ನಿಶ್ಚಯವಾಗಿಯೂ ಅಲ್ಲಾಹನೇ ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ.” 
(ಲುಕ್‌ಮಾನ್‌: 34) 
“ಪ್ರತಿಯೊಂದು ಜೀವಿಗೂ ಮರಣದ ಸವಿಯನ್ನು ಅನುಭವಿಸಲಿಕ್ಕಿದೆ ಮತ್ತು 
ಸಾವು ನಿಮ್ಮೆಲ್ಲರನ್ನೂ ಸುಸ್ಥಿತಿ-ದುಸ್ಥಿತಿಗಳಲ್ಲಿಟ್ಟು ಪರೀಕ್ಷಿಸುತ್ತಿದ್ದೇವೆ. ಕೊನೆಗೆ ನೀವು 
1ಮ್ಮ ಕಡೆಗೇ ಮರಳಲಿದ್ದೀರಿ.” (ಅಲ್‌ ಅಂಬಿಯಾ: 35) 
“ವಾಸ್ತವದಲ್ಲಿ ಒಬ್ಬನ ಕರ್ಮಾವಧಿಯು ಪೂರ್ಣಗೊಳ್ಳುವ ಸಮಯ ಬಂದು 
ಟ್ಟರೆ ಅಲ್ಲಾಹನು ಯಾರಿಗೂ ಇನ್ನಷ್ಟು ಕಾಲಾವಧಿಯನ್ನು ಕೊಡುವುದಿಲ್ಲ. ನೀವು 
ಾಡುತ್ತಿರುವುದೆಲ್ಲವನ್ನು ಅಲ್ಲಾಹನು ತಿಳಿದವನಾಗಿದ್ದಾನೆ.” 


“ನಿಮ್ನ ಪ್ರಭುವಿನ ಕೀರ್ತನೆಯೊಂದಿಗೆ ಅವನನ್ನು ಸ್ತುತಿಸಿರಿ. ಅವನ 
ಸನ್ನಿಧಿಯಲ್ಲಿ. ಸಾಷ್ಟಾಂಗವೆರಗಿರಿ. ಖಂಡಿತವಾಗಿಯೂ - ಬಂದೇ' ತೀರುವ ಆ 
ಕೊನೆಯ ಘಳಿಗೆಯ ವರೆಗೂ ನಿಮ್ಮ ಪ್ರಭುವಿನ ದಾಸ್ಯ-ಆರಾಧನೆ ಮಾಡುತ್ತಲಿರಿ.” 
(ಅಲ್‌ ಹಿಜ್ರ್‌; 98-99) 


“ಆದುದರಿಂದ ಓ ನಮ್ಮೊಡೆಯಾ, ನಮ್ಮಿಂದ ಸಂಭವಿಸಿ ಹೋಗಿದ್ದ 
ಅಪರಾಧಗಳನ್ನು ಕ್ಷಮಿಸು. ನಮ್ಮಲ್ಲಿರುವ ಕೆಡುಕುಗಳನ್ನು ದೂರೀಕರಿಸು ಮತ್ತು 
ನಮ್ಮ ಅವಸಾನವನ್ನು ಸಜ್ಜನರೊಂದಿಗೆ ಮಾಡು.” (ಆಲಿ ಇಮ್ರಾನ್‌: 193) 


ಅಸಡ್ಡೆ | 
“ಆದುದರಿಂದ ಸಂದೇಶವಾಹಕರೇ, ನಮ್ಮ ಸ್ಮರಣೆಯಿಂದ ವಿಮುಖನಾಗುವವ 


ನನ್ನು ಹಾಗೂ ಲೌಕಿಕ ಜೀವನದ ಹೊರತು ಇನ್ನೇನನ್ನೂ ಬಯಸದವನನ್ನು ಅವನ 
ಪಾಡಿಗೆ ಬಿಟ್ಟುಬಿಡಿರಿ.” (ಅನ್ನೆಜ್‌: 29) 


“ಆ ಅಕ್ರಮಿಗಳ ಕಡೆಗೆ ಕೊಂಚವೂ ವಾಲಬೇಡಿರಿ.. ಅನ್ಯಥಾ ನರಕಾಗ್ನಿಯ 
ಸುಳಿಯಲ್ಲಿ ಸಿಕ್ಕಿಬಿಡುಎರಿ. ನಿಮ್ಮನ್ನು ಅಲ್ಲಾಹನಿಂದ ರಕ್ಷಿಸತಕ್ಕ ರಕ್ಷಕ ಮಿತ್ರರಾರೂ 
ನಿಮಗೆ ಗಲಿ ಮತ್ತು ಗ್ಗ ಎಲ್ಲಿಂದಲೂ ಸಹಾಯವೂ ಒದಗದು.” 

(ಹೂದ್‌: 113) 

“ಅಲ್ಲಾಹ್‌ ಮತ್ತು ಪರಲೋಕದ" ಮೇಲೆ ವಿಶ್ವಾಸವಿರಿಸುವವರು ಅಲ್ಲಾಹ್‌ 
ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸಿದವರನ್ನು ಪ್ರೀತಿಸುವುದನ್ನು 
ನೀವಂದೂ ಕಾಣಲಾರಿರಿ. ಅಂತಹವರು ಅವರ ತಂದೆ, ಪುತ್ರರು, ಸಹೋದರರು 
ಮತ್ತು ಆಪ್ತ ಬಂಧುಗಳೇ ಆಗಿದ್ದರೂ ಸರಿಯೇ.” (ಅಲ್‌ ಮುಜಾದಲ: 22) 

“ಸತ್ಯವಿಶ್ವಾಸಿಗಳೇ, ಅಲ್ಲಾಹನ ಕ್ರೋಧಕ್ಕೊಳಗಾದವರನ್ನು ಮಿತ್ರರಾಗಿ ಮಾಡಿಕೊಳ್ಳ 
ಬೇಡಿರಿ. 'ಸಮಾಧಿಗಳೊಳಗೆ ಬಿದ್ದಿರುವ . ಸತ್ಯನಿಷೇಧಿಗಳು ಪರಲೋಕದ: ಬಗ್ಗೆ 
ನಿರಾಶರಾಗಿ ಬಿಟ್ಟಂತೆಯೇ ಇವರು ನಿರಾಶರಾಗಿ: ಬಿಟ್ಟಿರುತ್ತಾರೆ.” 

(ಅಲ್‌ ಮುಮ್ತಹಿನ: 13 


“ಅಲ್ಲಾಹನು - "ಉತ್ತಮ ನಾಮಗಳಿಗೆ ಅರ್ಹನಾಗಿದ್ದಾನೆ. ಅವನನ್ನು ಉತ್ತಮ: 
ನಾಮಗಳಿಂದಲೇ ಕರೆಯಿರಿ. ಅವನ ನಾಮಗಳನ್ನಿಡುವುದರಲ್ಲಿ ಅತಿರೇಕವೆಸಗುವವರನ 
ಬಿಟ್ಟುಬಿಡಿರಿ. ಅವರು ಮಾಡುವುದರ ಪ್ರತಿಫಲವನ್ನು ಅವರು ಪಡೆದೇ ತೀರುವರು.' 

(ಅಲ್‌ ಅಆ್‌ರಾಫ್‌: 180 

“ಜನರಿಗೆ ಇಂದ್ರಿಯಾಭಿಲಾಷೆಗಳಾದ ಸ್ತ್ರೀಯರು, ಮಕ್ಕಳು, ಚಿನ್ನ-ಬೆಳ್ಳಿಗೇ 


ರಾಶಿ, ಆಯ್ದ ಕುದುರೆಗಳು, ಜಾನುವಾರುಗಳು” ಮತ್ತು ಕೃಷಿ ಭೂಮಿ, ಬಗದು 
SN ಲ್ಲ ಲಅಅಂಭಲಳಅಭಥೆ 


44 | 


ಅತ್ಯಾಕರ್ಷಕವಾಗಿ ಮಾಡಲಾಗಿದೆ. ಆದರೆ, ಇವೆಲ್ಲಾ ಇಹಲೋಕದ ಕೆಲವೇ ದಿನಗಳ 
ಜೀವನ ಸಾಧನಗಳು. ಯಥಾರ್ಥದಲ್ಲಿ ಅತ್ಯುತ್ತಮ ವಾಸೆಸ್ಥಳವಂತು: ಅಲ್ಲಾಹನ 
ಬಳಿಯಲ್ಲಿದೆ. ಹೇಳಿರಿ- ನಾನು ಇವುಗಳಿಗಿ೦ತಲೂ ಹೆಚ್ಚು ಉತ್ತಮವಾದುದೇನೆಂದು 
ನಿಮಗೆ - ತಿಳಿಸಲೇ? ಧರ್ಮನಿಷ್ಠೆಯ ನಿಲುಮೆಯನ್ನು ಕೈಗೊ೦ಡವರಿಗೆ ಅವರ 
ಪ್ರಭುವಿನ ಬಳಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳಿವೆ. ಅಲ್ಲಿ 
ಅವರಿಗೆ ಶಾಶ್ವತ ಜೀವನ ಪ್ರಾಪ್ತವಾಗುವುದು. ಪರಿಶುದ್ಧ ಮಡದಿಯರ 
ಒಡನಾಟವಿರುವುದು ಮತ್ತು ಅವರು ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾಗುವರು. 
ಅಲ್ಲಾಹ್‌ ತನ್ನ ದಾಸರ ರೀತಿ-ನೀತಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ. 
ಅವರು. 'ಓ ನಮ್ಮ ಪ್ರಭೂ! ನಾವು ವಿಶ್ವಾಸವಿರಿಸಿದೆವು. ನಮ್ಮ ಅಪರಾಧಗಳನ್ನು - 
ಕ್ಷಮಿಸು ಮತ್ತು ನಮ್ಮನ್ನು ನರಕಾಗ್ನಿಯಿಂದ ರಕ್ಷಿಸು' ಎ೦ದು ಹೇಳುವರು. ಇವರು 
ಸಹನೆಯುಳ್ಳವರೂ ಸತ್ಯಸಂಧರೂ ವಿಧೇಯರೂ ಉದಾರಿಗಳೂ ಆಗಿರುತ್ತಾರೆ 
ಮತ್ತು ರಾತ್ರೆಯ ಕೊನೆಯ ಘಳಿಗೆಯಲ್ಲಿ ಅಲ್ಲಾಹನೊಡನೆ ಪಾಪ ವಿಮೋಚನೆಗಾಗಿ 
ಪಾರ್ಥಿಸುತ್ತಿರುತ್ತಾರೆ.” K (ಆಲಿ ಇಮ್ರಾನ್‌: 14-17) 


ಮೋಸ 


“ಈ ಲೌಕಿಕ ಜೀವನವು ಒಂದು ಆಟ ಮತ್ತು ಮನೋರಂಜನೆಯಲ್ಲದೆ 
ಇನ್ನೇನೂ ಅಲ್ಲ. ನೈಜ ಜೀವನ ಗೃಹವು ಪರಲೋಕ ಗೃಹವೇ ಆಗಿದೆ. ಇವರು 
ಅರಿಯುತ್ತಿದ್ದರೆ!” (ಅಲ್‌ ಅಂಕಬೂತ್‌: 64) 


“ಠೂ ಲೋಕದ ಜೀವನವಂತೂ ಕೇವಲ ಭ್ರಾಮಕ ಸಂಪತ್ತಾಗಿದೆ.” 
(ಆಲಿ ಇಮ್ರಾನ್‌: 185) 
“ಹೆಚ್ಚುಹೆಚ್ಚಾಗಿ ಮತ್ತು ಇತರರಿಗಿಂತ ಅಧಿಕವಾಗಿ ಸಂಪಾದಿಸುವ ಚಿಂತೆಯು 
ನಮನ್ನು ಅನಾಸ್ಥೆಗೆ ಒಳಪಡಿಸಿ ಬಿಟ್ಟಿದೆ. ಕೊನೆಗೆ ` (ಇದೇ ಚಿಂತೆಯಲ್ಲಿ) ನೀವು 
ಸೋರಿಯ ಅಂಚನ್ನು ತಲಪುತ್ತೀರಿ. ಖಂಡಿತ ಅಲ್ಲ. ಸದ್ಯವೇ ನಿಮಗೆ ತಿಳಿಯಲಿದೆ. 
ಇನ್ನೂ '(ಕೇಳಿರಿ) ಖಂಡಿತ ಅಲ್ಲ. ಸದ್ಯವೇ ನಿಮಗೆ ತಿಳಿಯಲಿದೆ. ಖಂಡಿತ ಅಲ್ಲ, 
ವು ಖಚಿತ ಜ್ಞಾನದ ಆಧಾರದಲ್ಲಿ (ಈ ಪ್ರವೃತ್ತಿಯ ಪರಿಣಾಮವನ್ನು) 
'೪ದಿರುತ್ತಿದ್ದರೆ! (ನಿಮ್ಮ ವರ್ತನೆ ಹೀಗಿರುತ್ತಿರಲಿಲ್ಲ) ನೀವು ನರಕವನ್ನು ಕಂಡೇ 
ರುವಿರಿ. ಇನ್ನೂ (ಕೇಳಿರಿ) ನೀವು ಸಂಪೂರ್ಣ ಅರಿವಿನೊಂದಿಗೆ ಅದನ್ನು 
ಗೋಡುವಿರಿ. ಆ ಬಳಿಕ ಖಂಡಿತವಾಗಿಯೂ ಈ ಅನುಗ್ರಹಗಳ ಬಗ್ಗೆ ನೀವು 
ಸಶ್ಲಿಸಲ್ಲಡುವಿರಿ.” y (ಅತ್ತಕಾಸುರ್‌: 1-8) 
“ಚೆನ್ನಾಗಿ ತಿಳಿದುಕೊಳ್ಳಿರಿ] ಈ ಲೌಕಿಕ ಜೀವನವು ಕೇವಲ ಒಂದು ಆಟ, 
'ನೋದ, ತೋರಿಕೆಯ ವೈಭವ, ಪರಸ್ಪರರ ಮೇಲೆ ಹಿರಿಮೆ ಸಾಧಿಸುವ ಪ್ರಯತ್ನ 


ಕುರ್‌ಆನ್‌ ಎಲ್ಲರಿಗಾಗಿ | 45 


ಮತ್ತು ಸಂಪತ್ತು ಹಾಗೂ ಸಂಶಾನದ ವಿಷಯದಲ್ಲಿ ಪರಸ್ಪರರನ್ನು ಮೀರಿ 
ಹೋಗುವ ಪೈಪೋಟಿ ಮಾತ್ರವಲ್ಲದೆ ಇನ್ನೇನೂ ಅಲ್ಲ. ಇದರ ಸಸ್ಯ ಹೀಗಿದೆ: 
ಒಂದು ಮಳೆ ಬಂದೊಡನೆ ಅದರಿಂದಾಗಿ ಹುಟ್ಟುವ ಸಸ್ಯಗಳನ್ನು ಕಂಡು ಕೃಷಿಕರು 
ಸಂತೋಷಗೊಂಡರು. ತರುವಾಯ ಅದೇ ಬೆಳೆಯು ಬಲಿಹಗ pe ಹಳದಿಯಾಗಿ 
ಬಿಟ್ಟದ್ದನ್ನು ನೀವು ಕಾಣುತ್ತೀರಿ. ಅನಂತರ ಅದು ಹೊಟ್ಟಾಗಿ ಬಿಡುತ್ತದೆ. ಇದಕ್ಕೆ 
ವ್ಯತಿರಿಕ್ತವಾಗಿ ಪರಲೋಕವು ಕಠಿಣ ಯಾತನೆ ಇರುವ ಮತ್ತು ಅಲ್ಲಾಹನ ಕ್ಷಮೆ 
ಹಾಗೂ ಸಂಪ್ರೀತಿ ಇರುವ ಸ್ಥಳವಾಗಿದೆ. ಲೌಕಿಕ ಜೀವನವು ಒಂದು ವಂಚನೆಯ 
ಸಾಧನವಲ್ಲದೆ ಮತ್ತೇನೂ ಅಲ್ಲ.” (ಅಲ್‌. ಹದೀದ್‌: 20) 
ಅಲ್ಲಾಹನು ಎಲ್ಲರ ಸೃಷ್ಟಿಕರ್ತ ಮತ್ತು ಪರಮ ಸತ್ಯನಾಗಿದ್ದಾನೆ 

``. ಅವನಂತೂ ಮಹಾ ನಿಪುಣ ಸೃಷ್ಟಿಕರ್ತನಾಗಿದ್ದಾನೆ. ಅವನು ಯಾವುದಾದ 
ರೊಂದು ವಿಷಯದ ಸಂಕಲ್ಪ ಮಾಡಿದಾಗ ಅದಕ್ಕೆ "ಆಗಿಬಿಡು' ಎಂಬ ಅಪ್ಪಣೆ 
ಕೊಡುವುದೇ ತಡ, ಅದು ಆಗಿಬಿಡುತ್ತದೆ. ಸಕಲ ವಸ್ತುಗಳ ಮೇಲೆ ಸಂಪೂರ್ಣ 
ಅಧಿಕಾರವಿರುವವನು ಪರಮ ಪಾವನನು ಮತ್ತು ನೀವು ಅವನ ಕಡೆಗೇ ಮರಳಿಸ 
ಲ್ಲಡಲಿರುವಿರಿ.” (ಯಾಸೀನ್‌: 81-83) 
“ಅಲ್ಲಾಹನು ಆಕಾಶಗಳನ್ನೂ ಭೂಮಿಯನ್ನೂ ಅವುಗಳ ನಡುವೆ ಇರುವುದೆಲ್ಲ 
ವನ್ನೂ ಸತ್ಯಪೂರ್ಣವಾಗಿ ಮತ್ತು ಒಂದು ನಿರ್ದಿಷ್ಟ ಕಾಲಾವಧಿಗಾಗಿಯೇ ಸೃಷ್ಟಿಸಿ 
ದ್ದಾನೆ. ಆದರೆ ಅನೇಕರು ತಮ್ಮ ಪ್ರಭುವಿನ ಭೇಟಿಯನ್ನು ನಿರಾಕರಿಸುವವರಾಗಿರುತ್ತಾರೆ.” 
(ಅರ್ರೂಮ್‌: 8) 


“ರಾತ್ರೆಯನ್ನು _ನಿಮಗೆ ಉಡುಪಾಗಿಯೂ ನಿದ್ದೆಯನ್ನು ಪ್ರಶಾಂತಿಯಾಗಿಯೂ 
ಹಗಲನ್ನು ಎದ್ದೇಳುವ ಸಮಯವಾಗಿಯೂ ಮಾಡಿದವನು ಆಲ್ಲಾಹನೇ ಆಗಿರುತ್ತಾನೆ.” 
(ಅಲ್‌ ಪುರ್‌ಕನ್‌: 47) 


“ಸರ್ವ ಪ್ರಶಂಸೆಗಳು ಅಲ್ಲಾಹನಿಗೆ ಮೂಸಲು. ಅವನು ಭೂಮಿ-ಆಕಾಶಗಳ 
ಸೃಷ್ಟಿಕರ್ತನು. ಎರಡೆರಡು, ಮೂರು ಮೂರು, ಹಾಗೂ ನಾಲ್ಕು ನಾಲ್ಕು ರೆಕ್ಕೆಗಳಿರುವ 
ದೇವಚರರನ್ನು ಜೂತರನ್ನಾಗಿ ನೇಮಿಸುವವನು. ಅವನು ತನ್ನ ಸ್ಥ "ಸೃಷ್ಟಿಯ ರಚನೆಯಲ್ಲಿ 
ತನಿಚ್ಛಿಸುವಂತೆ ವೃದ್ಧಿಯನ್ನು ಮಾಡುತ್ತಾನೆ. "ನಿಶ್ಚಯವಾಗಿಯೂ ಆಲ್ಲಾಹನು ಪ್ರತಿ 
ಯೊಂದು ಕಾರ್ಯಕ್ಕೂ ಸಾಮರ್ಥ್ಯವುಳ್ಳವನು. "ಅಲ್ಲಾಹನು ಜನರಿಗಾಗಿ ಯಾವ 
ಕೃಪಾದ್ವಾರವನ್ನು ತೆರೆದರೂ ಅವನನ್ನು ಯಾರೂ ತಡೆಯುವವನಿಲ್ಲ. . ಅವನು 
ಯಾವುದನ್ನು ಮುಚ್ಚಿಬಿಟ್ಟನೋ ಅವನ ಹೊರತು ಇನ್ನಾರೂ ಅದನ್ನು ತೆರೆಯುವವನಿಲ್ಲ. 


ಅವನು ಅತ್ಯಂತ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ.” 
- (ಫಾತಿರ್‌: 1-2; 


46 | 


ಅಲ್ಲಾಹನು ಸಜ್ಜನರನ್ನು ಪ್ರೀತಿಸುತ್ತಾನೆ 

“ಅಲ್ಲಾಹನೇ ಭೂಮಿ-ಆಕಾಶಗಳ ಸಕಲ ನ ಒಡೆಯನು. (ಇದು) 
ದುಷ್ಕರ್ಮಿಗಳಿಗೆ ಅಲ್ಲಾಹನು ಅವರ ಕರ್ಮಗಳ ಪ್ರತಿಫಲ ನೀಡುವಂತಾಗಲಿಕ್ಕಾಗಿ 
ಮತ್ತು ಉತ್ತಮ ಧೋರಣೆ ಅನುಸರಿಸಿದವರಿಗೆ ಉತ್ತಮ ಪ್ರತಿಫಲ ದಯಪಾಲಿಸು 
ವೆಂತಾಗಲಿಕ್ಕಾಗಿ. ಅವರು ದೊಡ್ಡ ದೊಡ್ಡ ಪಾಪ ಕೃತ್ಯಗಳಿಂದ ಮತ್ತು ಬಹಿರಂಗವಾದ 
ಲಜ್ಜಾಸ್ಪದ ಕೃತ್ಯಗಳಿಂದ ದೂರವಿರುತ್ತಾರೆ. ಅಲ್ಪಸ್ವಲ್ಪ ನ್ಯೂನತೆಗಳು ಅವರಿಂದ 
ಸಂಚವಿಸಿದರೆ' ಡು ಇದಕ್ಕೆ ಹೊರತಾಗಿದೆ. ನಿಸ್ಸಂದೇಹವಾಗಿಯೂ ನಿಮ್ಮ ಪ್ರಭು 
ವಿನ ಕ್ಷಮಾಶೀಲತೆಯು ಹ ವಿಶಾಲವಾಗಿದೆ. 'ಅವನು ನಿಮ್ಮನ್ನು ಭೂಮಿಯಿಂದ 
ಸೃಷ್ಟಿಸಿದನು ಹಾಗೂ ನೀವು ನಿಮ್ಮ ಮಾತೆಯರ ಉದರಗಳಲ್ಲಿ ಭ್ರೂಣಾವಸ್ಥೆಯಲ್ಲಿದ್ದ 
ಕಾಲದಿ೦ದಲೇ ಅವನು ನಿಮ್ಮನ್ನು ಚೆನ್ನಾಗಿ ಬಲ್ಲನು. ಆದುದರಿಂದ ನೀವು ನಿಮ್ಮ 
ಆತ್ಮಶುದ್ಧತೆಯ ಬಗ್ಗೆ ಹೇಳಿಕೊಳ್ಳಬೇಡಿರಿ. ನಿಜವಾದ ಧರ್ಮನಿಷ್ಠನು ಯಾರೆಂಬುದನ್ನು 
ಅವನೇ ಹೆಚ್ಚು ಬಲ್ಲನು.” (ಅನ್ನಜ್ಮ್‌: 31-32) 
“ಪ್ರತಿಯೊಬ್ಬನಿಗೂ ಅವನು ಮುಖಮಾಡುವ ದಿಕ್ಕೊಂದಿದೆ. ನೀವಂತು 
ಸತ್ಯರ್ಮಗಳ ದಿಕ್ಕಿಗೆ ಮುನ್ನಡೆಯಿರಿ. ನೀವೆಲ್ಲಿದ್ದರೂ ಅಲ್ಲಾಹನು' ನಿಮ್ಮೆಲ್ಲರನ್ನೂ 
ಮರಳಿ ತರುವನು. ಅವನ ಅಧಿಕಾರ ವ್ಯಾಪ್ತಿಯಿಂದ ಯಾವುದೂ ಹೊರಗಿಲ್ಲ.” 
(ಅಲ್‌ ಬಕರ: 148) 
“ಅಂತಿಮವಾಗಿ ತಲುಪಲಿಕ್ಕಿರುವುದು ನಿಮ್ಮ ಪ್ರಭುವಿನ . ಕಡೆಗೇ ಆಗಿದೆ. 
ಅವನೇ ನಗಿಸಿದನು ಮತ್ತು ಅವನೇ ಅಳುವಂತೆ ಮಾಡಿದನು. ಅವನೇ ಮರಣ 
ಕೊಟ್ಟನು ಮತ್ತು ಅವನೇ ಜೀವಂತಗೊಳಿಸಿದನು. ಒ೦ದು ಹನಿಯು ತೊಟ್ಟಿಕ್ಕುವಾಗ, 
ಅವನೇ ಅದರಿಂದ ಗಂಡು ಮತ್ತು ಹೆಣ್ಣುಗಳ ಜೊತೆಯನ್ನುಂಟು ಮಾಡಿದನು. 
ಇನ್ನೊಂದು ಜೀವನ ಪ್ರದಾನ ಮಾಡುವುದೂ ಅವನ ಹೊಣೆಗಾರಿಕೆಯಾಗಿದೆ. 

ಆಕ ಶ್ರೀಮಂತಗೊಳಿಸಿದನು ಮತ್ತು ಆಸ್ತಿಪಾಸ್ತಿ ನೀಡಿದನು.” 
i (ಅನ್ನಜ್ಮ್‌: 42-48) 


“ನಿಮ್ಮ ಪ್ರಭುವಿನ ಕ್ಷಮೆಯ ಕಡೆಗೆ ಮತ್ತು ಭೂಮಿ-ಆಕಾಶಗಳಷ್ಟು ವಿಶಾಲವಾಗಿ ' 
ರುವ, ಸ್ವರ್ಗದ ಕಡೆಗೆ ಧಾವಿಸಿರಿ. ಅದು ದೇವಭಯವುಳ್ಳವರಿಗಾಗಿ ಸಿದ್ಧಗೊಳಿಸಲ್ಪಟ್ಟಿ 
ರುತ್ತದೆ. ಅವರು ಸ್ಥಿತಿವಂತರಾಗಿರುವಾಗಲೂ ದುಸ್ಥಿತಿಯಲ್ಲಿರುವಾಗಲೂ ತಮ್ಮ 
ಸಂಪತ್ತನ್ನು ಖರ್ಚು ಮಾಡುತ್ತರೆ. ಕೋಪವನ್ನು ನುಂಗಿಕೊಳ್ಳುತ್ತಾರೆ ಮತ್ತು ಜತರ. 
ಅಪರಾಧಗಳನ್ನು ಕ್ಷಮಿಸುತ್ತಾರೆ. ಇಂತಹ ಸಜ್ಜನರು ಅಲ್ಲಾಹನಿಗೆ. ಅತ್ಯಂತ ಮೆಚ್ಚುಗೆ. 
ಯವರು. ಅವರಾದ ಎಂದಾದರೂ ಯಾವುದಾದರೂ ಅಶ್ಲೀಲ ಕಾರಗಳು 
ಸಂಭವಿಸಿ ಹೋದಾಗ ಅಥವಾ ಅವರು ಯಾವುದಾದರೂ ಪಾಪ ಕಾರ್ಯ: ಮಾಡಿ 


[ 


ಕುರ್‌ಆನ್‌ ಎಲ್ಲರಿಗಾಗಿ ; 47 


ತಮ್ಮ ಮೇಲೆ ತಾವೇ ಅಕ್ರಮವೆಸಗಿಕೊಂಡಾಗ ಅವರಿಗೆ ತಕ್ಷಣವೇ ಅಲ್ಲಾಹನ ಸ್ಮರಣೆ 
ಯುಂಟಾಗಿ ಬಿಡುತ್ತದೆ ಮತ್ತು ಅವರು ಅವನೊಡನೆ ತಮ್ಮ ಅಪರಾಧಗಳಿಗೆ ಕ್ಷಮ. 
ಯಾಚಿಸುತ್ತಾರೆ- ಅಲ್ಲಾಹನ ಹೊರತು ಪಾಪಗಳನ್ನು  ಕ್ಷಮಿಸುವವರು ಇನ್ನಾರಿದ್ದಾರೆ? 

, ಮತ್ತು ಅವರು ತಿಳಿದೂ ತಿಳಿದೂ ತಾವು ಮಾಡಿದ. ಅಪರಾಧದ ಬಗ್ಗೆ ಪಟ್ಟು 
ಹಿಡಿಯುವುದಿಲ್ಲ. ಅಂಥವರಿಗೆ ಅವರ ಪ್ರಭುವಿನ ಬಳಿ ಇರುವ ಪ್ರತಿಫಲವು ಕ್ಷಮೆ 
ಮತ್ತು ತಳಭಾಗದಲ್ಲಿ ಕಾಲುವೆಗಳು, ಹರಿಯುತ್ತಿರುವ ಉದ್ಯಾನಗಳಾಗಿವೆ. ಅಲ್ಲಿ 
ಅವರು ಸದಾಕಾಲವೂ ವಾಸಿಸುವರು. ಸತ್ಕರ್ಮ ಮಾಡುವವರಿಗೆ ಇರುವ 
ಪ್ರತಿಫಲವು ಎಷ್ಟೊಂದು ಉತ್ತಮ.” (ಆಲಿ ಇಮ್ರಾನ್‌: 133-136) 
“ತಮ್ಮ ಪಾವಿತ್ರ ದ ಕುರಿತು ಅತಿಯಾಗಿ ಹಿಗ್ಗುವವರನ್ನೂ ನೀವು "ನೋಡಿ 

ದಿರಾ? ವಸ್ತುತಃ ಪಾವಿತ್ರ ನನ್ನು ಅಲ್ಲಾಹನೇ ತಾನಿಚ್ಛಿಸಿದವರಿಗೆ ದಯಪಾಲಿಸುತ್ತಾನೆ 
ಮತ್ತು (ಇವರಿಗೆ ಪಾವಿತ್ರ್ಯ 'ಒದಗುತ್ತಿಲ್ಲವಾದರೆ ವಾಸ್ತವದಲ್ಲಿ) ಇವರ ಮೇಲೆ 
. ಕಿ೦ಚಿತ್ತೂ ಅನ್ಯಾಯವಾಗುತ್ತಿಲ್ಲ.” (ಅನ್ನಿಸಾ: 49) 
“ಮುಸ್ಲಿಮರಿರಲಿ, ಯಹೂದಿಯರಿರಲಿ, "ಸಾಬೀ'ಗಳಿರಲಿ, ಕೈಸ್ತರಿರಲಿ ಯಾರೇ 
ಇರಲಿ ಯಾರು ಅಲ್ಲಾಹನ ಮೇಲೆ ಮತ್ತು ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸಿ 
ಕೊಂಡು ಸತ್ಯರ್ಮಗಳನ್ನು ಮಾಡುತ್ತಾ ಇರುವನೋ ಅವನಿಗೆ ನಿಶ್ಚಯವಾಗಿಯೂ 
ಯಾವ ಭಯವೂ ಇಲ್ಲ ವ್ಯಥೆಯೂ ಇಲ್ಲ.” (ಅಲ್‌ ಮಾಇದ: 69) 
“ಸತ್ಯವಿಶ್ವಾಸವಿರಿಸಿ ಸತ್ಯರ್ಮವನ್ನು ಕೈಗೊಳ್ಳತೊಡಗಿದವರು ಹಿಂದೆ ಏನನ್ನು 
ಉಂಡಿದ್ದರೂ ಅಥವಾ ಕುಡಿದಿದ್ದರೂ ಮುಂದೆ "ನಿಷಿದ್ಧ' ಎಂದು ವಿಧಿಸಲ್ಪಟ್ಟ ವಸ್ತು 
ಗಳಿಂದ "ದೂರವಿದ್ದರೆ ಹಾಗೂ 'ಸತ್ಯವಿಶ್ವಾ ಶ್ವಾಸದಲ್ಲೇ ಸ್ಥಿ! ಸ್ಥಿರವಾಗಿದ್ದರೆ, ಸತ್ಯರ್ಮಗಳನ್ನು 
ಮಾಡಿದರೆ, ಆನಂತರ ಯಾವ ಜಸ ವಸ್ತುವಿನಿಂದ ತಡಯಲಾಗುವುಡೂ, 
ಅದರಿಂದ ತಡೆದು, ನಿಂತರೆ, ಅಲ್ಲಾಹನ ಆಜ್ಞೆಯನ್ನು ಸ್ವೀಕರಿಸಿದರೆ ಮತ್ತು ಆ 
ಬಳಿಕ ದೇವಭಯದೊಂದಿಗೆ ಪುಣ್ಯ ಕಾರ್ಯಗಳಲ್ಲಿ ನಿರತರಾದರೆ ದೋಷವಿಲ್ಲ. 
ಅಲ್ಲಾಹನು ಸಜ್ಜನರನ್ನು ಪ್ರೀತಿಸುತ್ತಾನೆ.” (ಅಲ್‌ ಮಾದ: 93) 
೬ ಸಂದೇಶವಾಹಕರೇ। ಅವರೊಡನೆ ಹೇಳಿರಿ- ಅಶುದ್ಧದ ಹೆಚ್ಚಳವು 
ನಿಮಗೆ ಎಷ್ಟು ಮೋಹಕವಾಗಿ ಕಂಡರೂ ಶುದ್ಧ ಮತ್ತು ಅತುದ್ಧಗಳು ಎಷ್ಟಕ್ಕೂ 
ಸಮಾನವಲ್ಲ. "ಆದುದರಿಂದ ಓ ಬುದ್ಧಿಜೀವಿಗಳೇ! ಅಲ್ಲಾಹನ ಆಜ್ಞೋಲ್ಲಂಘನೆಯಿಂದ 
ದೂರವಿರಿ. ಇದರಿಂದ ನಿಮಗೆ ವಿಜಯ ಪ್ರಾಪ್ತವಾಗಬಹುದೆಂದು ನಿರೀಕ್ಷಿಸಬಹುದು. ಗ 
(ಅಲ್‌ ಮಾಜದ: 100) 


“ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ 
"ಮಾಡಿದೆವು. ತರುವಾಯ ನೀವು ಪರಸ್ಪರ ಪರಿಚಯ ಪಟ್ಟು ಛಲಿಕ್ನಾಗಿ ನಿಮ್ಮ 


48: | 


ಜನಾಂಗಗಳನ್ನೂ ಗೋತ್ರ ತ್ರಗಳನ್ನೂ ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠನೇ 
ವಾಸ್ತವದಲ್ಲಿ ಅಲ್ಲಾಹನ ಬಳಿ ಹೆಚ್ಚು ಗೌರವಕ್ಕೆ ಪಾತ್ರನ್ನು ನಿಶ್ಚಯವಾಗಿಯೂ 
ಅಲ್ಲಾಹನು ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ.” 
(ಅಲ್‌ ಹುಜುರಾತ್‌: 13) 
“ಅಲ್ಲಾಹನು ನಿಮಗೆ ಸತ್ಯವಿಶ್ವಾಸವನ್ನು ಪ್ರಿಯಗೊಳಿಸಿದನು. ಅದನ್ನು ನಿಮ್ಮ 
ಮನಸ್ಸಿಗೆ ಆಕರ್ಷಕವಾಗಿ ಮಾಡಿದನು ಮತ್ತು ಸತ್ಯನಿಷೇಧ, ಕರ್ಮಭ್ರಷ್ಟತೆ ಹಾಗೂ 
ಆಜ್ಞೋಲ್ಲಂಘನೆಯ ಬಗ್ಗೆ ನೀವು. ಜಿಗುಪ್ಸೆ ತಾಳುವಂತೆ ಮಾಡಿದನು. ಇಂತಹವರೇ 
ಅಲ್ಲಾಹನ ಅನುಗ್ರಹ ಹಾಗೂ ಕೃಪೆಯಿಂದ. ಸನ್ಮಾರ್ಗಗಾಮಿಗಳಾಗಿರುವರು. ಅಲ್ಲಾಹನು 


ಸರ್ವಜ್ಞನೂ ಯುಕ್ತಿವಂತನೂ ಆಗಿರುತ್ತಾನೆ.” (ಅಲ್‌ ಹುಜುರಾತ್‌: 7-8) 
ಮೇರೆ ಮೀರದಿರಿ 


ಸ್ಟ ಸತ್ಯವಿಶ್ವಾಸಿಗಳೇ। ಅಲ್ಲಾಹನು ನಿಮಗೆ "ಧರ್ಮಸಮ್ಮತ'ಗೊಳಿಸಿರುವ 
ಶುದ್ಧ ವಸ್ತುವನ್ನು ನಿಷಿದ್ದ ಮಾಡಿಕೊಳ್ಳಬೇಡಿರಿ ಮತ್ತು ಹದಮೀರಬೇಡಿರಿ. 

ಅಲ್ಲಾಹನಿಗೆ, ಅತಿರೇಕವೆಸಸುವನರು ಎಷ್ಟು ಮಾತ್ರಕ್ಕೂ ಮೆಚ್ಚುಗೆಯವರಲ್ಲ.” 
(ಆಲ್‌ ಮಾಇದ: 87) 


“ಅಲ್ಲಾಹನ ಮೇರೆಗಳನ್ನು ಮೀರುವವನು ತನ್ನ ಮೇಲೆ ತಾನೇ ಅಕ್ರಮ 


ವೆಸಗುವನು.” (ಅತ್ತಲಾಕ್‌: 1) 
“ಮತ್ತು ನೀವು ಅಲ್ಲಾಹನ ಕಾರ್ಯವಿಧಾನದಲ್ಲಿ ಯಾವ ಬದಲಾವಣೆಯನ್ನೂ 
ಕಾಣಲಾರಿರಿ.” (ಅಲ್‌ ಫತಹ್‌: 25) 


“ಅಲ್ಲಾಹನ ಆಜ್ಞೆಯಂತು ಜಾರಿಗೆ ಬಂದೇ ತೀರಬೇಕಿತ್ತು. ಟ್ಟ 

(ಅಲ್‌ ಅಹ್‌ರಭಾಬ್‌: 37) 
“ಅಲ್ಲಾಹನ ವಚನಗಳನ್ನು ಬದಲಾಯಿಸುವ ಶಕ್ತಿ ಯಾರಲ್ಲೂ ಇಲ್ಲ” 
(ಅಲ್‌ ಅನ್‌ಆಮ್‌: 34) 
“ನಿಮ್ಮ ಪ್ರಭುವಿನ ವಚನವು ಸತ್ಯ ಮತ್ತು ನ್ಯಾಯದ ದೃಷ್ಟಿಯಿಂದ 
ಪರಿಪೂರ್ಣವಾಗಿದೆ.” (ಅಲ್‌ ಅನ್‌ಆಮ್‌: 115) 


“ಕೇಳಿರಿ! ನಿಶ್ಚಯವಾಗಿಯೂ ಅಲ್ಲಾಹನ ಮಿತ್ರರಾಗಿರುವವರಿಗೆ, ip ik 
ಸೊಂಡವರಿಗೆ ಮತ್ತು ಧರ್ಮನಿಷ್ಠೆಯ ನಿಲುಮೆಯನಿ ಿರಿಸಿಕೊಂಡವರಿಗೆ ಯಾವ 
ನಯ ಮತ್ತು ವ್ಯಥೆಯ ಸಂಭವವೇ ಇಲ್ಲ. ಇಹ-ಪರ ಜೀವನಗಳೆರಡರಲ್ಲೂು 
೨ವರಿಗೆ ಭಾರೀ . ಶುಭವಾರ್ತೆ ಇದೆ. ಅಲ್ಲಾಹನ ವಚನಗಳು ಬದಲಾಗುವಂತಿಲ್ಲ. 
ಇದುವೇ ಅತಿ ಹಿರಿದಾದ ಯಶಸ್ಸು” (ಯೂನುಸ್‌: 62-64) 


ಕುರ್‌ಆನ್‌ ಎಲ್ಲರಿಗಾಗಿ | 49 


ಓ ಸತ್ಯವಿಶ್ವಾಸಿಗಳೇ। ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ.” 
(ಅಲ್‌ ಮಾಜಇದ: 1) 
“ಸತ್ಯವಿಶ್ವಾಸಿಗಳೇ, ನೀವು ಮಾಡದ್ದನ್ನು  ಆಡುತ್ತೀರೇಕೆ? ಮಾಡದ್ದನ್ನು 
ಆಡುವುದು ಅಲ್ಲಾಹನ ಬಳಿ ಅತ್ಯಂತ ಅಪ್ರಿಯ ಕೃತ್ಯವಾಗಿದೆ.” (ಅಸ್ಸಫ್ಫ್‌: 2-3) 


“ನೀವು ಇತರರಿಗೆ ಸನ್ಮಾರ್ಗವನ್ನು ಅನುಸರಿಸಲು ಉಪದೇಶ ನೀಡುತ್ತೀರಿ. 
ಆದರೆ ನಿಮ್ಮನ್ನು ನೀವು ಮರೆತೇ ಬಿಡುತ್ತೀರಾ? ವಸ್ತುತಃ ನೀವು ದಿವ್ಯಗ್ರಂಥವನ್ನು 
ಪಠಿಸುತ್ತೀರಿ. ನೀವು ಒಂದಿಷ್ಟು ಯೋಜಸುವುದಿಲ್ಲವೇ?” (ಆಲ್‌ ಬಕರ: 44) 


“ಪುಣ್ಯ ಹಾಗೂ ದೇವಭಯದ ಕಾರ್ಯಗಳಲ್ಲಿ ಎಲ್ಲರ ಜೊತೆ ಸಹಕರಿಸಿರಿ 
ಮತ್ತು ಪಾಪ ಹಾಗೂ ಅತಿರೇಕ ಕಾರ್ಯಗಳಲ್ಲಿ ಯಾರೊಂದಿಗೂ ಸಹಕರಿಸಬೇಡಿರಿ. 
ಅಲ್ಲಾಹನನ್ನು ಭಯಪಡಿರಿ. ಅವನ ಶಿಕ್ಷೆಯು ಅತ್ಯಂತ ಕಠಿಣವಾಗಿರುತ್ತದೆ.” 

(ಅಲ್‌ ಮಾದ: 2) 


“ಅಲ್ಲಾಹನು ನಿಮ್ಮಲ್ಲಿ ಕೆಲವರಿಗೆ ಇನ್ನು 'ಕೆಲವರಿಗಿಂತ ಅಧಿಕವಾಗಿ ನೀಡಿದ್ದರೆ 
ಅದಕ್ಕಾಗಿ ಆಶೆ ಪಡಬೇಡಿರಿ. 'ಪುರುಷಃ ರು. ಗಳಿಸಿದುದಕ್ಕನುಸಾರವಾದ ಪಾಲು 
ಅವರಿಗಿದೆ. ಸ್ತ್ರೀಯರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ. ಅಲ್ಲಾಹ 
ನೊಡನೆ ಅವನ ಅನುಗ್ರಹವನ್ನು ಯಾಚಿಸುತ್ತಲಿರಿ. ನಿಶ್ಚಯವಾಗಿಯೂ ಅಲ್ಲಾಹನು 
ಎಲ್ಲ ಸ೦ಗತಿಗಳ ಅರಿವುಳ್ಳವನಾಗಿರುತ್ತಾನೆ.” (ಅನ್ನಿಸಾ: 32) 


-“ಅಳತೆ ಪಾತ್ರೆಯನ್ನು ಸರಿಯಾಗಿ ತುಂಬಿರಿ ಮತ್ತು ಯಾರಿಗೂ ಕಡಿಮೆ ಕೊಡ 
ಬೇಡಿರಿ. ಸರಿಯಾದ ತ ತಕ್ಕಡಿಯಲ್ಲಿ ತೂಗಿರಿ. ಜನರಿಗೆ “ಅವರ ವಸ್ತುಗಳನ್ನು ಕಡಿತ 
ಗೊಳಿಸಿ ಕೊಡಬೇಡಿರಿ ಮತ್ತು ಭೂಮಿಯಲ್ಲಿ ಗೊಂದಲವನ್ನು ಹರಡುತ್ತಿರಬೇಡಿರಿ. 
ನಿಮ್ಮನ್ನೂ ಗತಪೀಳಿಗೆಗಳನ್ನೂ ಸೃಷ್ಟಿಸಿದಾತನನ್ನು ಭಯಪಡಿರಿ.” 

(ಅಷ್ಕುಅರಾ: 181-184) 

“ಅಲ್ಲಾಹನು ಸೀಮೋಲ್ಲಂಘನೆಯನ್ನು ಮಾಡದವರೊಂದಿಗೆ ಮಾತ್ರವಿರುತ್ತಾ 
ನೆಂಬುದನ್ನು ನೀವು ತಿಳಿದಿರಬೇಕು.” (ಅಲ್‌ ಬಕರ: 194) 

“ಅಲ್ಲಾಹನ ಮಾರ್ಗದಿಂದ ಜನರನ್ನು ಸ ತಡೆಯುತ್ತಿದ್ದ, ಅದನ್ನು ಜಟಿಲಗೊಳಿಸಲು 
ಯತ್ನಿಸುತ್ತಿದ್ದ ಹಾಗೂ ಪರಲೋಕವನ್ನು ನಿಷೇಧಿಸುತ್ತಿದ್ದ ಕಮ ಮೇಲೆ 
ಅಲ್ಲಾಹನ ಶಾಪವಿದೆ.” (ಅಲ್‌ ಅಆ್‌ರಾಫ್‌: 44-45) 

“ಓ ಆದಮರ ಸಂತತಿಯೇ! ನಾವು ನಿಮ್ಮ ದೇಹದ ಲಜ್ಞಾಭಾಗಗಳನ್ನು 
ಮರೆಸಲಿಕ್ಕಾಗಿಯೂ ನಿಮ್ಮ ದೇಹದ ರಕ್ಷಣೆ ಹಾಗೂ ಅಲಂಕಾರದ ಸಾಧನವಾಗಿಯೂ 
ನಿಮ್ಮ ಮೇಲೆ ಉಡುಪನ್ನು ಇಳಿಸಿರುತ್ತೇವೆ. ಧರ್ಮನಿಷ್ಠೆಯು ಅತ್ಯುತ್ತಮ ಉಡುಪಾಗಿ 


58 | 


ರುತ್ತದೆ. ಇದು ಅಲ್ಲಾಹನ ಕುರುಹುಗಳಲ್ಲೊಂದಾಗಿರುತ್ತದೆ. ಜನರು ಇದರಿಂದ ಪಾಠ 
ಪಡೆಯಲೂ ಬಹುದು.” (ಅಲ್‌ ಅಆ್‌ರಾಫ್‌: 26) ` 
“ನೀವು ಪ್ರತ್ಯಕ್ಷ ಮತ್ತು ಪರೋಕ್ಷ ಪಾಪಕಾರ್ಯಗಳಿಂದ ದೂರವಿರಿ. ಪಾಪ 

ಗಳಿಸುವವರು ತಮ್ಮ ಗಳಿಕೆಯ ಪ್ರತಿಫಲ ಪಡೆದೇ ತೀರುವರು.” 

(ಅಲ್‌ ಅನ್‌ಆಮ್‌; 120) 

“ಧರ್ಮನಿಷ್ಠರಿಗಾಗಿ ನಿಶ್ಚಯವಾಗಿಯೂ ಅತ್ಯುತ್ತಮ ನಿವಾಸವಿದೆ” 
(ಸ್ಟಾದ್‌: 49) 

“ವಿದ್ರೋಹಿಗಳಿಗೆ ಅತ್ಯಂತ ನಿಕೃಷ್ಟ ನಿವಾಸವಿದೆ.” . (ಸ್ವಾದ್‌: 55) 

` “ದುಂದುವೆಚ್ಚ ಮಾಡಬೇಡಿರಿ. ದುಂದುಗಾರರು ಶೈತಾನನ ಸೋದರರಾಗಿರುತ್ತಾರೆ 
ಮತ್ತು ಶೈತಾನನು ತನ್ನ ಪ್ರಭುವಿಗೆ ಕೃತಘ್ನನು” ' (ಬನೀ ಇಸ್ರಾಯೀಲ್‌: 27) 


ಆಜೆಗಳು 
[= 


“ಒಬ್ಬ ಮಾನವನ ಕೊಲೆಯ ಬದಲಿಗೆ ಅಥವಾ ಭೂಮಿಯಲ್ಲಿ ಕ್ಷೋಭೆಯ 
ನ್ನುಂಟು ಮಾಡುವ ಕಾರಣಕ್ಕಾಗಿ ಹೊರತು ಯಾರಾದರೂ ಒಬ್ಬ ಮನುಷ್ಯನನ್ನು 
ವಧಿಸಿದರೆ ಅವನು ಸಕಲ ಮಾನವಕೋಟಿಯನ್ನೇ ವಧಿಸಿದಂತೆ ಮತ್ತು ಒಬ್ಬನು 
ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಅವನು ಸಕಲ. ಮಾನವಕೋಟಿಗೆ ಜೀವದಾನ 
ಮಾಡಿದಂತೆ.” (ಅಲ್‌ ಮಾಇದ: 32) 


“ಅಲ್ಲಾಹನು ಸನ್ಮಾನಿಸಿರುವ ಜೀವವನ್ನು ನ್ಯಾಯದಿಂದಲ್ಲದೆ ಹರಣ ಮಾಡ 
ಬೇಡಿರಿ. ಅಕ್ರಮವಾಗಿ ವಧಿಸಲ್ಪಟ್ಟವನ ವಾರೀಸುದಾರನಿಗೆ ಪ್ರತೀಕಾರ ಪಡೆಯುವ 
ಹಕ್ಕನ್ನು ನಾವು ನೀಡಿರುತ್ತೇವೆ. ಆದುದರಿಂದ ಅವನು ವಧೆಯಲ್ಲಿ ಹದಮೀರಬಾರದು. 
ನಿಶ್ಚಯವಾಗಿಯೂ ಅವನಿಗೆ ಸಹಾಯ ಮಾಡಲಾಗುವುದು.” 

ತ (ಬನೀ ಇಸ್ರಾಯೀಲ್‌: 33) 

kN ಸತ್ಯವಿಶ್ವಾಸಿಗಳೇ। ಮದ್ಯ, ಜೂಜು, ಬಲಿಪೀಠಗಳು ಮತ್ತು ದಾಳ 
ಹಾಕುವುದು ಇವೆಲ್ಲ ಹೊಲಸು ಪೈಶಾಜಿಕ ಕೃತ್ಯಗಳಾಗಿವೆ. ಅವುಗಳನ್ನು ವರ್ಜಿಸಿರಿ. 
ನಿಮಗೆ ಯಶಸ್ಸು ಲಭಿಸುವುದೆಂದು ನಿರೀಕ್ಷಿಸಬಹುದು.” (ಅಲ್‌ ಮಾಇದ: 90) 

“ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕನ ಮಾತನ್ನು ಕೇಳಿರಿ ಮತ್ತು 
(ಪ್ರಸ್ತುತ ಕೆಡುಕುಗಳನ್ನು) ವರ್ಜಿಸಿರಿ. ಆದರೆ ನೀವು ಆಜ್ಞೋಲ್ಲಂಘನೆ ಮಾಡಿದರೆ 
ನಮ್ಮ ಸಂದೇಶವಾಹಕರಿಗೆ ಸುಸ್ಪಷ್ಟ ಆಜ್ಞೆಗಳನ್ನು ತಲಪಿಸುವ ಹೊಣೆಗಾರಿಕೆ 
ಮಾತ್ರವಿತ್ತೆಂಬುದನ್ನು ಅರಿತುಕೊಳ್ಳಿರಿ.” | (ಅಲ್‌ ಮಾಇದ: 92) 


ಕುರ್‌ಆನ್‌ ಎಲ್ಲರಿಗಾಗಿ |! 51 


“ನೀವು ನಿಮ್ಮ ಸಂಪತ್ತನ್ನು ಪರಸ್ಪರ ಅನುಚಿತ ರೀತಿಯಿಂದ ಕಬಳಿಸಬಾರದು 
ಮತ್ತು ನಿಮಗೆ ಇತರರ ಸಂಪತ್ತಿನ ಒಂದಂಶವನ್ನು ಉದ್ದೇಶಪೂರ್ವಕವಾಗಿ ಅಕ್ರಮ 
ರೂಪದಿಂದ ಕಬಳಿಸುವ ಸಂದರ್ಭ ಸಿಗುವಂತೆ ಅವುಗಳನ್ನು ಅಧಿಕಾರಿಗಳ ಮುಂದೆ 
ಸಮರ್ಪಿಸಬಾರದು.” (ಅಲ್‌ ಬಕರ: 188) 


“ಅಶ್ಲೀಲ ವಿಷಯಗಳನ್ನು ಸಮೀಪಿಸಬೇಡಿರಿ. ಅದು ಪ್ರತ್ಯಕ್ಷವಿರಲಿ ಅಥವಾ 
ಪರೋಕ್ಷವಿರಲ್ಲಿ.” (ಅಲ್‌ ಅನ್‌ಆಮ್‌: 151) 
“ಪ್ರತಿಯೊಬ್ಬ ಸುಳ್ಳಾರೋಪಿ ದುಷ್ಟನಿಗೆ` ವಿನಾಶವಿದೆ.” (ಅಲ್‌ ಜಾಸಿಯ: 7) 
“ಮಿಥ್ಯದ ಬಣ್ಣ ಬಳಿದು ಸತ್ಯವನ್ನು ಸಂದೇಹಾಸ್ಪದವನ್ನಾಗಿ ಮಾಡಬೇಡಿರಿ 
ಮತ್ತು ತಿಳಿದೂ ತಿಳಿದೂ ಸತ್ಯವನ್ನು ಬಚ್ಚಿಡಲು ಪ್ರಯತ್ನಿಸಬೇಡಿರಿ.” 
` (ಅಲ್‌ ಬಕರ: 42) 
“ಮನುಷ್ಯನು ಅವಾಚ್ಯ ಶಬ್ದಗಳನ್ನುಚ್ಚರಿಸುವುದನ್ನು ಅಲ್ಲಾಹನು ಮೆಚ್ಚುವುದಿಲ್ಲ. 
ಆದರೆ ಮರ್ದಿತನು ಇದಕ್ಕೆ ಹೊರತಾಗಿದ್ದಾನೆ. ಅಲ್ಲಾಹನು ಸರ್ವಶ್ರುತನೂ 
ಸರ್ವಜ್ಞನೂ ಆಗಿರುತ್ತಾನೆ.” (ಅನ್ನಿಸಾ: 148) 
“ಸತ್ಯವಿಶ್ವಾಸಿಗಳೇ, ಹೆಚ್ಚಿನ ಗುಮಾನಿಗಳಿಂದ ದೂರವಿರಿ. ನಿಶ್ಚಯವಾಗಿಯೂ 
ಕೆಲವು ಗುಮಾನಿಗಳು ಪಾಪವಾಗಿವೆ. ದೋಷಾನ್ವೇಷಣೆ ಮಾಡದಿರಿ. ನಿಮ್ಮಲ್ಲಿ 
ಯಾರೂ ಯಾರ ಬಗ್ಗೆಯೂ ಪರದೂಷಣೆ ಮಾಡಬಾರದು. ನಿಮಲ್ಲಿ ಯಾರಾದರೂ, 
_ ತನ್ನ ಮೃತ ಸಹೋದರನ, ಮಾಂಸ ತಿನ್ನುವುದನ್ನು ಇಷ್ಟಪಡುವ ನೀವು ಸ್ವತಃ 
ಇದನ್ನು ಅಸಹ್ಯ ಪಡುತ್ತೀರಿ. ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹನು ಪಶ್ಚಾತ್ತಾಪ 
ಸ್ವೀಕರಿಸುವವನೂ ಕರುಣಾನಿಧಿಯೂ ``ಿರುತ್ತಾನೆ.”.. (ಅಲ್‌ ಹುಜುರಾತ್‌: 12) 
“ಖಂಡಿತವಾಗಿಯೂ ಸತ್ಯವಿಶ್ವಾಸಿ, ಳು ವಿಜಯಿಗಳಾದರು. ಅವರು ತಮ್ಮ 
ನಮಾಯಿನಲ್ಲಿ ಭಯಭಕ್ತಿ ತೋರುತ್ತಾರೆ. ನಿರರ್ಥಕ ಕಾರ್ಯಗಳಿಂದ ದೂರವಿರುತ್ತಾರೆ.” 
(ಅಲ್‌ ಮೂಮಿನೂನ್‌: 1-3) 
- *ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ ಮತ್ತು ಸರಿಯಾದ ಮಾತನ್ನೇ 
ಹೇಳಿರಿ.” - (ಅಲ್‌ ಅಹ್‌ರುಖಾಬ್‌: 70) 
“ದುಷ್ಕರ್ಮಗಳನ್ನೆಸಗಿದವರು, ನಾವು ಅವರನ್ನು ಸತ್ಯವಿಶ್ಚಾಸವನ್ನಿರಿಸಿ ಸತ್ಕರ್ಮ 
ವೆಸಗಿದವರಿಗೆ ಸಮಾನರಾಗಿ ಮಾಡುವೆವೆಂದೂ ಅವರಿಬ್ಬರ ಜೀವನ ಮರಣಗಳು 
ಸಮಾನ ಸ್ವರೂಪದ್ದಾಗಿರುವುದೆಂದೂ ಭಾವಿಸಿಕೊಂಡಿರುವರೇ? ಇವರು ಮಾಡುವ 
ತೀರ್ಮಾನ ಬಹಳ ಕೆಟ್ಟದು. ಅಲ್ಲಾಹನು ಭೂಮಿ-ಆಕಾಶಗಳನ್ನು ಸತ್ಯಪೂರ್ಣವಾಗಿ 
ಸೃಷ್ಟಿಸಿರುತ್ತಾನೆ. ಪ್ರತಿಯೊಬ್ಬ ಜೀವಿಗೆ ಅದರ ದುಡಿಮೆಯ ಪ್ರತಿಫಲ ನೀಡಲಿಕ್ಕಾಗಿ, 


52 | 


ಖಂಡಿತವಾಗಿಯೂ ಜನರ ಮೇಲೆ ಅಕ್ರಮವೆಸಗಲಾಗದು. 


ತನ್ನಸ್ದೆ ಸ್ವೇಚ್ಛೆಯನ್ನೇ ತನ್ನ ದೇವರಾಗಿ ಮಾಡಿಕೊಂಡವನ ಕುರಿತು ನೀವೆಂದಾದರೂ 
ಎವೇಚಿಸದಿರಾ? ಅಲ್ಲಾಹನು ಜ್ಞಾನದ ಹೊರತಾಗಿಯೂ ಅವನನ್ನು ಪಥಭ್ರಷ್ಟತೆಗೆ 
ಎಸೆದುಬಿಟ್ಟನು. ಅವನ ಹೃದಯ ಹಾಗೂ ಕಿವಿಗಳಿಗೆ ಮುದ್ರೆಯನ್ನು ಒತ್ತಿಬಿಟ್ಟನು 
ಮತ್ತು ಅವನ ದೃಷ್ಟಿಗಳ ಮೇಲೆ ತೆರೆಯೆಳೆದು ಬಿಟ್ಟನು. ಅಲ್ಲಾಹನ iy ಅವನಿಗೆ 
ಸನ್ಮಾರ್ಗ ನೀಡಲು ಇನ್ನಾರಿದ್ದಾರೆ? ನೀವು ಪಾಠ ಕಲಿಯುವುದಿಲ್ಲವೇ? 


ಜೀವನವೆಂದರೆ ನಮ್ಮ ಈ ಲೋಕದ ಜೀವನ ಮಾತ್ರ. ನಮ್ಮ ಸಾವು ಮತ್ತು" 
ಬದುಕು ಇಲ್ಲೇ, ಕಾಲಚಕ್ರದ "ಹೊರತು ಇನ್ನಾವುದೂ ನಮ್ಮನ್ನು ನಾಶಗೊಳಿಸುವುದಿಲ್ಲ 
ವೆಂದು ಇವರು ಹೇಳುತ್ತಾರೆ. ವಾಸ್ತ ಸ್ತವದಲ್ಲಿ ಇವರ ಬಳಿ ವ ಕುರಿತು ಯಾವ 
ಜ್ಞಾನವೂ ಇಲ್ಲ. ಇವರು ಕೇವಲ ಊಹೆಯ ಆಧಾರದಲ್ಲಿ ಹೀಗೆ ಹೇಳುತ್ತಿದ್ದಾರೆ.” 
(ಆಲ್‌ ಜಾಸಿಯ: 21-24) ' 


“ಅಲ್ಲಾಹನನ್ನು ಭಯಪಡಿರಿ` ಮತ್ತು ನನ್ನನ್ನು ಅನುಸರಿಸಿರಿ. ಆ ಅತಿರೇಕಿಗಳನ್ನು 
ಅನುಸರಿಸಬೇಡಿರಿ. ಅವರು ಭೂಮಿಯಲ್ಲಿ ಗೊಂದಲವನ್ನುಂಟು ಮಾಡುತ್ತಾರೆ. 
ಯಾವ ಸುಧಾರಣಾ ಕಾರ್ಯವನ್ನೂ ಮಾಡುವುದಿಲ್ಲ.” (ಅತ್ಮತರಾ: 150-152) 


“ಜನರೇ, ಶೈತಾನರು ಯಾರ ಮೇಲೆ ಇಳಿಯುತ್ತಾರೆಂದು ನಾನು ನಿಮಗೆ 
ಹೇಳಲೇ? ಅವರು ಪ್ರತಿಯೊಬ್ಬ ಸುಳ್ಳುಗಾರ ಪಾಪಿಯ "ಮೇಲೆ ಇಳಿಯುತ್ತಾರೆ.” 
(ಅಶ್ಕುಅರಾ: 221-222) 


“ಅಲ್ಲಾಹನ ಆದೇಶಗಳ ಅನುಸ ರಣೆಯನ್ನು ನಿರಾಕರಿಸುವವರಿಗೂ ಅವನ 
ಸಂದೇಶವಾಹಕರನ್ನು ಅನ್ಯಾಯವಾಗಿ ವಧಿಸುವವರಿಗೂ ಮಾನವರ ವರ್ಗದಲ್ಲಿ 
ನ್ಯಾಯ- ನೀತಿಗಳನ್ನು ನಿರ್ದೇಶಿಸಲುದ್ಯುಕ್ತರಾದವರ ಪ್ರಾಣಾಪಹಾರಗೈಯುವವರಿಗೂ 
ವೇದನಾತ್ಮಕ ಶಿಕ್ಷೆಯ. ಶುಭವಾರ್ತೆ ನೀಡಿರಿ, ಇಹ-ಪಠಗಳೆರಡರಲ್ಲೂ ಅವರ ಕರ್ಮ 
ಫಲಗಳು ನಾಶಗೊಂಡವು ಮತ್ತು ಅವರಿಗೆ ಸಹಾಯಕರು ಯಾರೂ ಇಲ್ಲ.” 

(ಆಲಿ ಇಮ್ರಾನ್‌: 21-22) 

“ಯಾರಾದರೂ ಸತ್ಕರ್ಮ ಮಾಡಿದರೆ ಅದರ ಫಲ ಅವನಿಗೇ ಸಿಗುವುದು 
ಮತ್ತು ದುಷ್ಕರ್ಮವೆಸಗುವವನು ಅದರ ಪರಿಣಾಮವನ್ನು ತಾನೇ ಅನುಭವಿಸುವನು. 
ಎಲ್ಲರಿಗೂ ತಮ್ಮ ಪ್ರಭುವಿನ ಕಡೆಗೇ ಮರಳಬೇಕಾಗಿದೆ.” (ಅಲ್‌ ಜಾಸಿಯ: 15) 

“ಸಂದೇಶವಾಹಕರೇ, ಇವರೊಡನೆ ಹೇಳಿರಿ: ಅಲ್ಲಾಹನೇ ನಿಮಗೆ ಜೀವನ. 
ಪ್ರದಾನ ಮಾಡುತ್ತಾನೆ. ಅನಂತರ ಅವನೇ ನಿಮಗೆ ಮರಣ ಕೊಡುತ್ತಾನೆ. ಆ 
ಬಳಿಕ ಪುನರುತ್ಥಾನ ದಿನ ಅವನೇ ನಿಮ್ಮನ್ನು ಒಟ್ಟುಗೂಡಿಸುವನು. ಅದು 


` ಕುರ್‌ಆನ್‌ ಎಲ್ಲರಿಗಾಗಿ | 


ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಹೆಚ್ಚಿನವರು ತಿಳಿಯುವುದಿಲ್ಲ.” 

(ಅಲ್‌ ಜಾಸಿಯ: 26) 

“ರಹ್ಮಾನನ ಸ್ಮರಣೆಯ ಬಗ್ಗೆ' ಅನಾಸ್ಥೆ ವಹಿಸುವವನ ಮೇಲೆ ನಾವೊಬ್ಬ 

' ತೈತಾನನನ್ನು ನೇಮಿಸಿ ಬಿಡುತ್ತೇವೆ ಮತ್ತು. ಅವನು ಆತನ ಆಪ್ತ ಮಿತ್ರನಾಗಿ 

ಬಿಡುತ್ತಾನೆ. ಈ ಶೈತಾನರು ಇಂತಹವರನ್ನು ಸನ್ನಾರ್ಗದಿಂದ ತಡೆಯುತ್ತಾರೆ ಮತ್ತು 

ನಾವು ; ಸನ್ಮಾರ್ಗದಲ್ಲೇ ಸಾಗುತ್ತಿದ್ದೇವೆಂದು ಡರು 'ತಮ್ಮಪ್ಪಕ್ಕೆ ತಿಳಿದುಕೊಂಡಿರುತ್ತಾರೆ. 

` ಕೊನೆಗೆ ಆ ವ್ಯಕ್ತಿ ನಮ್ಮ ಬಳಿಗೆ ಬಂದಾಗ ತನ್ನ ಶೈತಾನನೊಡನೆ, 'ಅಯ್ಯೋ 

ನನ್ನ ಮತ್ತು. ನಿನ್ನ ಮಧ್ಯ ಪೂರ್ವ-ಪಶ್ಚಿಮಗಳ 'ಶಿಂತರವರುತ್ತಿದ್ದರೆ! ನೀನಂತು 
ಅತ್ಯಂತ ನಿಕೃಷ್ಟ pS ಬಿಟ್ಟೆ' ಎಂದು ಹೇಳುವನು.” 

(ಅರ್ದುಖ್ರುಫ್‌: 36-38) 

“ಇನ್ನು ಯಾರು ಅಲ್ಲಾಹನ ಮಾತನ್ನು ಕೇಳಿ ನಡೆಯುವರೋ ಮತ್ತು ಅವನ 

ಅಭಯವನ್ನರಸುವರೋ ' ಅವರನ್ನು ಅಲ್ಲಾಹ್‌ ತನ್ನ ಕೃಪೆ ಹಾಗೂ ತನ್ನ 

ಅನುಗ್ರಹಗಳ ಆಶ್ರಯದಲ್ಲಿ ತೆಗೆದುಕೊಳ್ಳುವನು ಮತ್ತು ತನ್ನ ಕಡೆಗೆ ಬರುವ 

ನೇರಮಾರ್ಗವನ್ನು ತೋರಿಸಿ ಕೊಡುವನು.” (ಅನ್ನಿಸಾ: 175) 

“ಸತ್ಯರ್ಮವೆಸಗಿರಿ, ನೀವು ಮಾಡುವುದನ್ನೆಲ್ಲಾ ನಾನು ನೋಡುತ್ತಿದ್ದೇನೆ.” 

(ಸಬಾ: 11) 

“ನಿಮ್ಮನ್ನು ನಮಗೆ ನಿಕಟಗೊಳಿಸುವ ಸಾಧನ ನಿಮ್ಮ ಸಂಪತ್ತಾಗಲೀ ನಿಮ್ಮ 

ಸಹಾ ಅಲ್ಲ. ಯಾರು ಸತ್ಯವಿಶ್ವಾಸ ಸ್ವೀಕರಿಸಿ ".ತ್ಯರ್ಮವೆಸಗುವರೋ 

ಅವರು ಇದಕ್ಕೆ ಹೊರತಾಗಿರುವರು.” (ಸಬಾ: 37) 


“ಅಲ್ಲಾಹನ ವರ್ಣವನ್ನು ಹೊಂದಿರಿ. ಅವನ ವರ್ಣಕ್ಕಿಂತ ಉತ್ತಮ ವರ್ಣ 
ಇನ್ನಾ ರದಿರಬಹುದು? ಮತ್ತು ನಾವು ಕೇವಲ ಆತನ ದಾಸ್ಯ-ಆರಾಧನೆ ಮಾಡುವವರು 
ಎಕ ಹೇಳಿರಿ.” (ಅಲ್‌ ಬಕರ: 138) 


“ನಿಶ್ಚಯವಾಗಿಯೂ ಮುಸ್ಲಿಮರೂ ಸ ಸತ್ಯವಿಶ್ವಾಸಿಗಳೂ ಆಜ್ಞಾಪಾಲಕರೂ ಸತ್ಯ 
ಸಂಧರೂ ಸಹನಶೀಲರೂ ವಿನಮ್ರರೂ ದಾನಶೀಲರೂ ಉಪವಾಸವ್ರತವನ್ನು uid 
ವರೂ ತಮ್ಮ ಗುಪ್ತಾಂಗಗಳ ರಕ್ಷಣೆ ಮಾಡಿಕೊಳ್ಳುವವರೂ ಅಲ್ಲಾಹನನ್ನು ಅತ್ಯಧಿಕವಾಗಿ 
ಸ್ಮರಿಸುವವರೂ ಆದ ಎಲ್ಲ ಪುರುಷರು ಮತ್ತು ಸ್ತ್ರೀಯರಿಗೆ ಅಲ್ಲಾಹನು ಸಮ ಮತ್ತು 
ಅತಿದೊಡ್ಡ ಸತ್ಫಲವನ್ನು ಸಿದ್ಧಗೊಳಿಸಿಟ್ಟಿದ್ದಾನೆ” (ಅಲ್‌ ಅಹ್‌ರುಾಬ್‌: 35) 


“ಮತ್ತು ನ್ಯಾಯವನ್ನು ಪಾಲಿಸಿರಿ. ಅಲ್ಲಾಹನು ನ್ಯಾಯ ಪಾಲಕರನ್ನು 
ಪ್ರೀತಿಸುತ್ತಾನೆ.” | (ಅಲ್‌ ಹುಜುರಾತ್‌: 9) 


54: | 


“ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಬಹಳವಾಗಿ ಸ್ಮರಿಸಿ ರಿ ಮುತ್ತು ತ್ತು 
ಗಳಲ್ಲಿ ಅವನ ಗುಣಗಾನ ಮಾಡುತ್ತಲಿರಿ. ಅವನೇ ನಿಮ್ಮ ವೆ ಮೇಲೆ ಕೃಪ 
ವನು ಮತ್ತು ಅವನು ನಿಮ್ಮನ್ನು ಅಂಧಕಾರಗಳಿಂದ ಪ್ರಕಾಶದ ಕಡೆಗೆ ತರುವಂತೆ 
ಅವನ ಧೇವಚರರು ನಿಮಣಗ, ಕೃಪಾ ಪ್ರಾರ್ಥನೆ ಮಾಡುತ್ತಾರೆ. ಅವನು ಸತ್ಯ. 
ವಿಶ್ವಾಸಿಗಳ ಮೇಲೆ ತುಂಬಾ ಕರುಣೆಯುಳ್ಳವನು. ಅವನನ್ನು ಅವರು ಭೇಟಿಯಾಗುವ 
ದಿನ ಅವರನ್ನು "ಸಲಾಮ್‌'ನೊಂದಿಗೆ ಸ್ವಾಗತಿಸಲಾಗುವುದು ಮತ್ತು ಅಲ್ಲಾಹನು 
ಅವರಿಗಾಗಿ ಅತ್ಯಂತ ಗೌರವಪೂರ್ಣ ಸತ್ವಲವನ್ನು ಸಿದ್ಧಗೊಳಿಸಿಟ್ಟಿದ್ದಾನೆ.” 

(ಅಲ್‌ ಅಹ್‌ರಭಾಬ್‌: 41-44) 

“ಇವರೊಡನೆ ಹೇಳಿರಿ- ನನ್ನ ಪ್ರಭು ನ್ಯಾಯಪರ ಆಜ್ಞೆಯನ್ನಿತ್ತಿದ್ದಾನೆ.” 

` (ಅಲ್‌ ಅಆ್‌ಲಾಫ್‌: 29) 

“ಸಂಬಂಧಿಕನಿಗೆ ಅವನ ಹಕ್ಕನ್ನು ದರಿದ್ರನಿಗೂ ಪ್ರಯಾಣಿಕನಿಗೂ ಅವನವನ 
ಹಕ್ಕನ್ನು. ಕೊಡಿರಿ. ದುಂದುವೆಚ್ಚ ಮಾಡಬೇಡಿರಿ. ದುಂದುಗಾರರು ಶೈತಾನನ _ 
ಸೋದರರಾಗಿರುತ್ತಾರ ಮತ್ತು ಶೈತಾನನು ತನ್ನೆ ಪ್ರಭುವಿಗೆ ಕೃತಪ್ನನು.”....” 


ಬಿಟ್ಟ್‌ ತ 
ನ. 
ಲ 
€ 


(ಬನೀ ಇಸ್ರಾಯೀಲ್‌: 26-27) .. 


“ನಿಮ್ಮ ಪ್ರಭು ಹೀಗೆ ವಿಧಿಸಿಬಿಟ್ಟಿದ್ದಾನೆ: ನೀವು ಕೇವಲ ಅವನೊಬ್ಬನ ಹೊರತು 
ಇನ್ನಾರ ದಾಸ್ಯ-ಆರಾಧನೆಯನ್ನೂ ಮಾಡಬಾರದು. ಮಾತಾಪಿತರೊಡನೆ ಸೌಜನ್ಯ 
ದಿಂದ ವರ್ತಿಸಿರಿ. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರೂ ವೃದ್ಧರಾಗಿ ನಿಮ್ಮ 
ಬಳಿಯಲ್ಲಿದ್ದರೆ, ಅವರ ಬಗ್ಗೆ 'ಚಳಾರಪೆತ್ತಬೇಡಿರ ಮತ್ತು ಅವರನ್ನು ಜರೆಯಬೇಡಿರಿ. 
ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡಿರಿ. ನಯವಿನಯ ಮತ್ತು 
ಕರುಣೆಯೊಂದಿಗೆ ಅವರ ಮುಂದೆ ಬಾಗಿಕೊಂಡಿರಿ ಮತ್ತು "ಓ ನನ್ನ ಪ್ರಭೂ! ಇವರು 
ನನ್ನ ಚಿಕ್ಕಂದಿನಲ್ಲಿ ದಯಾ ವಾಶ್ಸಲ್ಯಗಳಿಂದ ನನ್ನನ್ನು ಸಾಕಿದಂತೆಯೇ ನೀನು ಅವರ 
ಮೇಲೆ ಕೃಪೆ ತೋರು” ಎಂದು ಪ್ರಾರ್ಥಿಸಿರಿ. ನಿಮ್ಮ ಅಂತರಂಗದಲ್ಲಿ ಏನಿದೆ 
ಎಂಬುದನ್ನು ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು.” (ಟನ ಇಸ್ರಾಯೀಲ್‌; 23-25) 

“ನಿಮ್ಮ ಮಕ್ಕಳನ್ನು ಬಡತನದ ಭೀತಿಯಿಂದ ಕೊಲ್ಲಬೇಡಿರಿ. ನಾವು ಅವರಿಗೂ 
ಆಹಾರ ನೀಡುವೆವು ನಿಮಗೂ ನೀಡುವೆವು. ವಾಸ ಸ್ಪವದಲ್ಲಿ ಅವರ ವಧೆಯು ಒಂದು: 
ಘೋರ ಅಪರಾಧವಾಗಿದೆ. ವ್ಯಭಿಚಾರದ ಹತ್ತಿರವೂ ಸುಳಿಯಬೇಡಿರಿ. ಅದು ಅತೀ 
ಹೀನ ಕಾರ್ಯ ಮತ್ತ ಅತ್ಯಂತ ಕೆಟ್ಟ ಮಾರ್ಗ.” (ಬನೀ ಇಸ್ರಾಯೀಲ್‌: 31-32) 


“ಅನಾಥನ' ಸೊತ್ತನ್ನು ಉತ್ತಮ ರೀತಿಯಿಂದಲ್ಲದೆ ಸಮೂಪಿಸಬಾರದು. 
(ಸದು) ಅವನು ಯೌವನಾವಸ್ಥೆಗೆ. ತಲಪುವ ತನಕ. ವಚನವನ್ನು ಪಾಲಿಸಿರಿ. 
ನಿಶ್ಚಯವಾಗಿಯೂ ವಚನದ ಕುರಿತು ನಿಮ್ಮನ್ನು ಪ್ರಶ್ನಿಸಲಾಗುವುದು. ಅಳತೆ ಮಾಡಿ 


ಕುರ್‌ಆನ್‌ ಎಲ್ಲರಿಗಾಗಿ | 


ಕೊಡುವಾಗ ಪೂರ್ಣ ತುಂಬಿಸಿ ಕೊಡಿರಿ. ತೂಗುವಾಗ ಸರಿಯಾದ ತಕ್ಕಡಿಯಲ್ಲಿ 
ತೂಗಿರಿ. ಇದು ಒಳ್ಳೆಯ ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿಂದಲೂ ಇದುವೇ 
ಉತ್ತಮ. ನಿಮಗೆ ಜ್ಞಾನವಿಲ್ಲದಂತಹ ವಸ್ತುಗಳನ್ನು ಬೆಂಬತ್ತಬೇಡಿರಿ. ನಿಶ್ಚಯವಾಗಿಯೂ 
ಶ್ರವಣ, ದೃಷ್ಟಿ ಮತ್ತು ಮನಸ್ಸು ಇವೆಲ್ಲವುಗಳ ವಿಚಾರಣೆ' ನಡೆಯಲಿದೆ. ಭೂಮಿಯ 
ಮೇಲೆ ದರ್ಪದಿಂದ ನಡೆಯಬೇಡಿರಿ. ನೀವು ಭೂಮಿಯನ್ನು ಸೀಳಲಾರಿರಿ ಮತ್ತು 
ಪರ್ವತಗಳ ಶಿಖರಕ್ಕೂ ತಲುಪಲಾರಿರಿ.” (ಬನೀ ಇಸ್ರಾಯೀಲ್‌: 34-37) 
“ನಮಗಾಗಿ ಹೋರಾಡುವವರಿಗೆ ನಾವು ನಮ್ಮ ಮಾರ್ಗಗಳನ್ನು ತೋರಿಸಿ 
ಕೊಡುವೆವು ಮತ್ತು ನಿಶ್ಚಯವಾಗಿಯೂ ' ಅಲ್ಲಾಹ್‌ ಸಜ್ಜನರ ಜೊತೆಯಲ್ಲೇ 
ಇದ್ದಾನೆ.” | (ಅಲ್‌ ಅಂಕಬೂತ್‌: 69) 
ಖೀವೆಲ್ಲರೂ ಒಟ್ಟಾಗಿ ಅಲ್ಲಾಹನ ಪಾಶವನ್ನು ಬಿಗಿ ಹಿಡಿಯಿರಿ.” 
(ಆಲಿ ಇಮ್ರಾನ್‌: 103) 
ಕ್ಲಿ ಸತ್ಯವಿಶ್ವಾಸಿಗಳೇ। ತನ್ನ ಸಂಪತ್ತನ್ನು ಆಡಂಬರಕ್ಕಾಗಿ ಖರ್ಚು ಮಾಡುವವ 
ನಂತೆ ಹಾಗೂ ಅಲ್ಲಾಹ್‌ ಮತ್ತು ಪರಲೋಕದಲ್ಲಿ ವಿಶ್ವಾಸವಿರಿಸದವನ ಹಾಗೆ 
ಉಪಕಾರ ಭಾರವಿರಿಸಿಯೂ ನೋಯಿಸಿಯೂ ನಿಮ್ಮ ದಾನ-ಧರ್ಮಗಳನ್ನು ನೀವು 
ನಿಷ್ಠಲಗೊಳಿಸಬೇಡಿರಿ. ಅವನ ಖರ್ಚಿನ ಉಪಮೆಯು ಮಣ್ಣಿನ ಮೇಲ್ಪದರವಿರುವ 
ಒಂದು ಬಂಡೆಯಿದ್ದು ಜೋರಾಗಿ ಮಳೆ ಸುರಿದಾಗ ಮಣ್ಣೆಲ್ಲಾ ಕೊಚ್ಚಿ ಹೋಗಿ 
ಕೇವಲ ಬಂಡೆಯು ಮಾತ್ರ ಉಳಿದಿರುವಂತಿದೆ. ಇಂತಹವರು ತಾವು ದಾನ ಮಾಡಿ 
ಗಳಿಸಿದೆವೆಂದೆಣಿಸಿರುವ ಪುಣ್ಯವೇನೂ ಅವರ ಕೈ ಸೇರದು. ಸತ್ಯನಿಷೇಧಿಗಳಿಗೆ 
ಮಾರ್ಗದರ್ಶನ ಮಾಡುವ ಪರಿಪಾಠವನ್ನು ಅಲ್ಲಾಹನು ಇಟ್ಟುಕೊಂಡಿರುವುದಿಲ್ಲ.” 
(ಅಲ್‌ ಬಕರ: 264) 
“ಯಥಾರ್ಥವಾಗಿಯೂ ಅಲ್ಲಾಹನು. ಮಾನವರ ಮೇಲೆ ಮಹಾ ಕೃಪೆ 
ತೋರುವವನಾಗಿರುತ್ತಾನೆ. ಆದರೆ, ಅನೇಕರು ಕೃತಜ್ಞತೆ ಸಲ್ಲಿಸುವುದಿಲ್ಲ.” 
(ಅಲ್‌ ಬಕರ: 243) 
“ಪರಸ್ಪರ ವ್ಯವಹಾರಗಳಲ್ಲಿ ಔದಾರ್ಯವನ್ನು ಮರೆಯಬೇಡಿರಿ. ನಿಮ್ಮ 
ಕರ್ಮಗಳನ್ನು `ಅಲ್ಲಾಹನು ವೀಕ್ಷಿಸುತ್ತಿದ್ದಾನೆ.” (ಅಲ್‌ ಬಕರ: 237) 


“ಅಹಂಕಾರಪಡಬೇಡ. ಅಹಂಕಾರ ಪಡುವವರನ್ನು ಅಲ್ಲಾಹನು ಮೆಚ್ಚುವುದಿಲ್ಲ.” 
(ಅಲ್‌ ಕಸಸ್‌: 76) 

“ದುರಹಂಕಾರ ಹೊಂದಿರುವ ಗರ್ವಿಷ್ಠನನ್ನೂ ಆತ್ಮಸ್ತುತಿಗೈೆಯುವವನನ್ನೂ 
ಅಲ್ಲಾಹನು. ಮೆಚ್ಚುವುದಿಲ್ಲ.” (ಅನ್ನಿಸಾ: 36) 


56 | 


“ನಿಮ್ಮ ಪ್ರಭುವನ್ನು ಭಯ ಸ:ವಿನಯದೊಂದಿಗೆ ಮತ್ತು ರಹ 
ಪ್ರಾರ್ಥಿಸಿರಿ. ನಿಶ್ಚಯವಾಗಿಯೂ ಅವನು ಸೀಮೋ ಲ್ಲಂಘಕರನ್ನು | 
ಭೂಮಿಯಲ್ಲಿ ಸುಧಾರಣೆಯಾಗಿರುವಾಗ ಕ್ಲೋಭೆಯನ್ನುಂಟು ಮಾಡಬೇಡಿರಿ. 
ಭಯದೊಂದಿಗೂ ಆಶೆಯೊಂದಿಗೂ- ಅಲ್ಲಾಹನನ್ನೇ ಕೂಗಿ. ಪ್ರಾರ್ಥಿಸಿರಿ. 
ನಿಶ್ಚಯವಾಗಿಯೂ ಅಲ್ಲಾಹನ ಕೃಪೆಯು ಸಜ್ಜನರ ಸಮೂಪದಲ್ಲಿದೆ.” 

(ಅಲ್‌ ಅಆ್‌ರಾಘ್‌: 55-56) 


“ಅಲ್ಲಾಹನು ನ್ಯಾಯ, ಪರೋಪಕಾರ ಹಾಗೂ ಆಪ್ತೇಷ್ಟರ ಬಗ್ಗೆ ಸೌಜನ್ಯದ 
ಆಜ್ಞೆ ನೀಡುತ್ತಾನೆ ಮತ್ತು ಅಶ್ಲೀಲ ಕಾರ್ಯ, ದುಷ್ಮತ್ಯ, ಅಕ್ರಮ, ಅತ್ಯಾಚಾರಗಳನ್ನು 
ನಿಷೇಧಿಸುತ್ತಾನೆ. ನೀವು `ಜಾಗೃತರಾಗಲಿಕ್ಕಾಗಿ "ಅವನು “ನಿಮಗೆ ಉಪದೇಶ 
ನೀಡುತ್ತಾನೆ.” (ಅನ್ನಹ್ಟ್‌: 90) 


“ನಿಮ್ಮ ದೇವನಂತು ಏಕಮಾತ್ರ ದೇವನು. ಆದುದರಿಂದ ನೀವು ಅವನ. 
ಅಜ್ಞಾಪಾಲಕರಾಗಿಯೇ ಇರಿ. ಪೈಗಂಬರರೇ, ವಿನಯಶೀಲರಿಗೆ ಶುಭವಾರ್ತೆ 
ನೀಡಿರಿ. ಅಲ್ಲಾಹನ ಪ್ರಸ್ತಾಪವನ್ನು ಕೇಳಿದೊಡನೆ ಅವರ ಹೃದಯಗಳು 
ಕಂಪಿಸತೊಡಗುತ್ತವೆ. ಅವರ ಮೇಲೆ ಯಾವ ಸಂಕಷ್ಟಗಳು ಬಂದರೂ ತಾಳ್ಗೆ" 
ವಹಿಸುತ್ತಾರೆ. ನಮಾರುನ್ನು 'ಸಂಸ್ಕಾಪಿಸುತ್ತಾರೆ ಮತ್ತು ನಾವು ಅವರಿಗೆ ನೀಡಿದ 
ಜೀವನಾಧಾರದಿಂದ ವ್ಯಯಿಸುತ್ತಾರೆ.” (ಅಲ್‌ ಹಜ್ಜ್‌: 34-35) 
ಇತಿಹಾಸದ ಪಾಠ | 
“ಆ ಅಕ್ರಮಿಗಳ ಗತಿಯೇನಾಯಿತೆಂಬುದನ್ನು ನೋಡಿರಿ.” (ಅಲ್‌ ಕಸಸ್‌: 40) 


“ತಮ್ಮ ಸಂಪತ್ಸೌಕರ್ಯಗಳ ಬಗ್ಗೆ ಅಹಂಭಾವ ಹೊಂದಿದ್ದ ಎಷ್ಟೋ ನಾಡು` 
ಗಳನ್ನು `ನಾವು ನಾಶಗೊಳಿಸಿದ್ದೇವೆ. ಅದೋ ಅವರ ನಿವಾಸಗಳು ಪಾಳು ಬಿದ್ದಿರುವು 
ದನ್ನು ನೋಡಿಕೊಳ್ಳಿರಿ. ಅವುಗಳಲ್ಲಿ ಅನಂತರ ಯಾರಾದರೂ ವಾಸಿಸಿದ್ದೇ 
RRS ಕೊನೆಗೆ "ನಾವೇ ಅದರ ವಾರೀಸುದಾರರಾದೆವು. ಅವರ ಕೇಂದದಲ್ಲಿ, 
ಅವರಿಗೆ ನಮ್ಮ ಸೂಕ್ತಗಳನ್ನು ಓದಿ ಹೇಳುವ ಸಂದೇಶವಾಹಕ ನೊಬ್ಬನನ್ನು 


ಕಳುಹಿಸುವ ವರಗೂ ನಿಮ್ಮ 'ಪ್ರಥು ನಾಡುಗಳನ್ನು ನಾಶಗೊಳಿಸು ುವವನಾಗಿರಲಿಲ್ಲ. . ' 


ಆ ನಾಡುಗಳಲ್ಲಿರುವವರು 'ಅಕಮಿಗಳಾಗಿ ಬಿಡುವ ವರೆಗೂ ನಾವು ಅವುಗಳನ್ನು 
ನಾಶ ಗೊಳಿಸುವವರಾಗಿರಲಿಲ್ಲ. 


ನಿಮಗೆ ಕೊಡಲಾಗಿರುವುದೆಲ್ಲವೂ ಕೇವಲ ಲೌಕಿಕ ಜೀವನದ ಸಾಧನ ಹಾಗೂ 
ಅದರ ಅಲಂಕಾರವಾಗಿದೆ ಮತ್ತು ಅಲ್ಲಾಹನ ಬಳಿಯಲ್ಲಿರುವುದೆಲ್ಲವೂ ಇದಕ್ಕಿಂತ 
ಉತ್ತಮ ಹಾಗೂ ಶಾಶ್ವತವಾಗಿ ಉಳಿಯುವವುಗಳಾಗಿವೆ. ನೀವು ಬುದ್ಧಿಯನ್ನುಪಯೋ 


ಕುರ್‌ಆನ್‌ ಎಲ್ಲರಿಗಾಗಿ | 57 


ಗಿಸುವುದಿಲ್ಲವೇ? ನಾವು ಒಬ್ಬನಿಗೆ ಉತ್ತಮ ವಾಗ್ದಾನ ಮಾಡಿದ್ದು, ಅದನ್ನವನು 
ಪಡೆಯಲಿರುವನು. REE ನಾವು ಕೇವಲ ಲೌಕಿಕ ಜೀವನದ ಸ ಸಾಧನಗಳನ್ನು 
ನೀಡಿದ್ದು ಆ ಬಳಿಕ ಪರಲೋಕದಲ್ಲಿ ಶಿಕ್ಷೆಗಾಗಿ ಹಾಜರುಗೊಳಿಸಲ್ಪಡಲಿರುವ 
ವ್ಯಕ್ತಿಯಂತೆ ಆಗಬಲ್ಲನೇ?”. | (ಅಲ್‌ ಕಸಸ್‌: 58-61) 
Ml “ಅಲ್ಲಾಹ್‌. ನಿಮಗಿಂತ ಮುಂಚೆ ಗತಿಸಿಹೋದ ಸಜ್ಜನರು ಅನುಸರಿಸುತ್ತಿದ್ದ 
ವಿಧಾನಗಳನ್ನು ನಿಮಗೆ ತೋರಿಸಿ ಕೊಡಲಿಕ್ಕೂ ಅವುಗಳಂತೆ. ನಿಮ್ಮನ್ನು ನಡೆಸಲಿಕ್ಕೂ 
ಇಚ್ಛಿಸುತ್ತಾನೆ. ಅವನು ತನ್ನ ಕೃ ಪೆಯೊಂದಿಗೆ" ನಿಮ್ಮ ಕಡೆಗೆ ಲಕ್ಷ್ಮವಿಡಲು ಉದ್ದೇಶಿ 
ಸುತ್ತಾನೆ.. ಅಲ್ಲಾಹನು ಸರ್ವಜ್ಞನೂ ಮಹಾ | ಧೀಮಂಶನೂ "ಅಗರುತ್ತಾನೆ.” 
(ಅನ್ನಿಸಾ: 26) 
“ಗತಿಸಿಹೋದ ಒಂದು ಸಮುದಾಯವದು, ಅವರು ಗಳಿಸಿದುದು ಅವರಿಗೆ 
' ಮತ್ತು ನೀವು ಗಳಿಸಿದುದು ನಿಮಗೆ. ಅವರ ಕರ್ಮಗಳ ಕುರಿತು ನಿಮ್ಮೊಡನೆ 
ಏಚಾರಣೆ ನಡೆಯಲಾರದು.” (ಅಲ್‌ ಬಕರ: 134) 
“ಇಬ್‌ರಾಹೀಮರನ್ನು ಅವರ ಪ್ರಭು ಕೆಲವು ವಿಷಯಗಳಲ್ಲಿ ಪರೀಕ್ಷಿಸಿದ 
ಸಂದರ್ಭವನ್ನು ಸ್ಮರಿಸಿರಿ. ಅವರು ಅವುಗಳಲ್ಲೆಲ್ಲಾ ಸಫಲರಾದರು. ಆಗ ಅಲ್ಲಾಹನು, 
“ನಾನು ನಿಮ್ಮನ್ನು ಸರ್ವ ಜನರ ನಾಯಕನನ್ನಾಗಿ ಮಾಡುವವನಿದ್ದೇನೆ' ಎಂದನು. ` 
ಮಡು “ನನ್ನ ಸಂತಾನಗಳಿಗೂ ಇದೇ. -ವಾಗ್ದಾನವೇ?' ಎಂದು 
'ಭಿನ್ನವಿಸಿದರು. ಆಗ ಲು "ನನ್ನ ವಾಗ್ದಾನವು ಅಕ್ರಮಿಗಳಿಗೆ ಅನ್ವಯಿಸುವುದಿಲ್ಲ' 
ಎಂದು: ಉತ್ತರಿಸಿದರು.” (ಅಲ್‌ ಬಕರ: 124) 
“ಇದಕ್ಕೆ ಮುಂಚೆ ನಾವು ಬನೀ ಇಸ್ರಾಈಲರಿಗೆ ಗ್ರಂಥ, "ಹುಕ್ಕ್‌ ಮತ್ತು 
ಪ್ರವಾದಿತ್ವ ಪ್ರದಾನ ಮಾಡಿದ್ದೆವು. ನಾವು ಅವರಿಗೆ ಅತ್ಯುತ್ತಮ ಜೀವನ ಸಾಧನಗಳನ್ನು, 
ಕರುಣಿಸಿದೆವು. ಅಖಿಲ ಜಗತ್ತಿನವರ ಮೇಲೆ ಅವರಿಗೆ “ಕ್ರಪೆ ದಯಪಾಲಿಸಿದೆವು.” 
(ಅಲ್‌ ಜಾಸಿಯ: 16) 
“ಎಲ್ಲವೂ ಅಲ್ಲಾಹನಿಚ್ಛಿಸಿದಂತೆಯೇ ಆಗುತ್ತದೆ. ಅಲ್ಲಾಹನ ಹೊರತು ಇನ್ಯಾವ 
ಶಕ್ಕಿಯೂ ಇಲ್ಲ.” p (ಅಲ್‌ ಕಷ್ಟ್‌: 39) 
“ನಮ್ಮ ಸಜ್ಜನ ದಾಸರು ಭೂಮಿಯ ವಾರೀಸುವಾರರಾಗುವರು.” 
(ಅಲ್‌ ಅಂಬಿಯಾ: 105) 
ಮೂಸಾ ತಮ್ಮ ಜನಾಂಗದವರೊಡನೆ ಹೀಗೆಂದರು, “ಅಲ್ಲಾಹನೊಡನೆ 
ಸಹಾಯ ಯಾಚಿಸಿರಿ ಮತ್ತು ತಾಳ್ಮೆ ವಹಿಸಿರಿ. ಭೂಮಿ ಅಲ್ಲಾಹನದು. ಅವನು 
ತನ್ನ ದಾಸರಲ್ಲಿ ತನಗಿಷ್ಟ ಬಂದವರನ್ನು ಅದರ ಉತ್ತರಾಧಿಕಾರಿಗಳಾಗಿ ಮಾಡುತ್ತಾನೆ. 


58 | 


ಅಂತಿಮ ವಿಜಯವು ಅವನನ್ನು ಭಯಪಟ್ಟು ವರ್ತಿಸುಪವರಿಗಾಗಿವೆ.” ಅವರ 
ಜನಾರಗದವರು  ಹೇಳಿಡರು, “ನೀವು ಬರುವುದಕ್ಕೆ ಮುಂಚೆಯೂ ನಾವು ಸತಾಯಿ 
ಸಲ್ಪಡುತ್ತಿದ್ದೆವು. ಈಗ ನೀವು ಬ೦ದ ಬಳಿಕವೂ ಸತಾಯಿಸಲ್ಪಡುತ್ತಿದ್ದೇವೆ.” ಅವರು 
ಹೀಗೆ ಹೇಳಿದರು, “ನಿಮ್ಮ ಪ್ರಭು ನಿಮ್ಮ ಶತ್ರುವನ್ನು ನಾಶಗೊಳಿಸುವ ಹಾಗೂ 
ನಿಮ್ಮನ್ನು ಭೂಮಿಯಲ್ಲಿ ಪ್ರತಿನಿಧಿಗಳನ್ನಾಗಿ ಮಾಡುವ ಸಮಯ ಸನ್ನಿಹಿತವಾಗಿದೆ. 
ಆಮೇಲೆ ಅವನು ನೀವು ಹೇಗೆ ವರ್ತಿಸುತ್ತೀರೆಂದು ನೋಡುವನು.” 


(ಅಲ್‌ ಅಆ್‌ರಾಘ್‌: 128-129) . 


ಇತರ ವಿಷಯಗಳು 


“ಓ ಪೈಗಂಬರರೇ! ಹೇಳಿರಿ- ನನ್ನ ಪ್ರಭುವಿನ ವಚನಗಳನ್ನು ಬರೆಯಲು 
ಸಮುದ್ರವು ಮಸಿಯಾಗಿ ಮಾರ್ಪಟ್ಟರೂ ಅದು ಮುಗಿದು ಹೋಗುವುದು. ಆದರೆ 
ನನ್ನ ಪ್ರಭುವಿನ ವಚನಗಳು ಮುಗಿಯಲಾರವು. ಮಾತ್ರವಲ್ಲ ಮತ್ತೂ ಅಷ್ಟೇ 
ಮಸಿಯನ್ನು ನಾವು ತಂದರೂ ಅದೂ ಸಾಕಾಗದು.” (ಅಲ್‌ ಕೆಹ್ಸ್‌; 109) 

“(ಪೈಗಂಬರರೇ) ಅವನೇ ಈ ಗ್ರಂಥವನ್ನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿ 
ನನು. ಈ ಗ್ರಂಥದಲ್ಲಿ ಎರಡು ಬಗೆಯ ಸೂಕ್ತಗಳಿವೆ. ಒಂದು, ಗ್ರಂಥದ ಮೂಲಾ 
ನಾರವಾಗಿರುವ 'ಮುಷ್ಕಮಾತ್‌', ಇನ್ನೊಂದು "ಮುತಶಾಬಿಹಾತ್‌'. ಹೃದಯಗಳಲ್ಲಿ 
ಸೊಂಕುಳ್ಳವರು ಕ್ಲೋಭೆ ಎಬ್ಬಿಸಲಿಕ್ಕಾಗಿ "ಮುತಶಾಬಿಹಾತ್‌'ಗಳ ಬೆನ್ನು ಹತ್ತುತ್ತಾರೆ 
ಕುತ್ತು ಅವುಗಳ ದುರ್ವ್ಯಾಖ್ಯಾನ ಮಾಡಲು ಪ್ರಯತ್ನಿಸುತ್ತಾರೆ. ವಸ್ತುತಃ ಅವುಗಳ 
ಜಾರ್ಥವನ್ನು ಅಲ್ಲಾಹನ ಹೊರತು ಇನ್ನಾರೂ ಬಲ್ಲವರಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ 
ಶ್ಯಾನದಲ್ಲಿ ಪರಿಪಕ್ವತೆ ಹೊಂದಿದವರು, "ನಾವು ಇವುಗಳ ಬಗ್ಗೆ ವಿಶ್ವಾಸ 
'ಳೆದಿದ್ದೇವೆ- ಇವೆಲ್ಲ ನಮ್ಮ ಪ್ರಭುವಿನ. ವತಿಯಿಂದಲೇ ಆಗಿರುತ್ತದೆ' ಎನ್ನುತ್ತಾರೆ. 
ಮಯಾವುದರಿಂದಲೇ ಆದರೂ ಬುದ್ದಿಜೀವಿಗಳು ಮಾತ್ರ ' ಸರಿಯಾದ ಪಾಠ 
1ಡೆಯುತ್ತಾರೆ.” (ಆಲಿ ಇಮ್ರಾನ್‌: 7). 

ಇವರು ನಿಮ್ಮೊಡನೆ "ರೂಹ್‌'ನ ಕುರಿತು ಪ್ರಶ್ನಿಸುತ್ತಾರೆ. ಹೇಳಿರಿ, “ಈ 
ಸೂಹ್‌' ನನ್ನ ಪ್ರಭುವಿನ ಅಪ್ಪಣೆಯಿಂದ ಬರುತ್ತದೆ. ಆದರೆ ನೀವು ಜ್ಞಾನದ 
'ಲ್ಲಾಂಶವನ್ನು ಮಾತ್ರ ಪಡೆದಿರುತ್ತೀರಿ.” (ಬನೀ` ಇಸ್ರಾಯೀಲ್‌: 85). 

“ಮತ್ತು ಗಮನಿಸಿರಿ, ಯಾವ ವಿಷಯದ ಬಗೆಗೂ ನಾನು ನಾಳೆ ಈ 
ಲಸವನ್ನು ಮಾಡಿ ಬಿಡುವೆನು ಎನ್ನಬೇಡಿರಿ; ಅಲ್ಲಾಹನು ಇಚ್ಛಿಸುವ ಹೊರತು . 
ೀವೇನನ್ನೂ ಮಾಡಲ್ಲಾರಿರಿ). ಮರವೆಯಿ೦ದ ಇಂತಹ ಮಾತು ನಿಮ್ಮ ಬಾಯಿಯಿಂದ 
೦ದುಬಿಟ್ಟರೆ ಕೂಡಲೇ ನಿಮ್ಮ ಪ್ರಭುವನ್ನು ಸ್ಥರಿಸಿಕೊಳ್ಳಿರಿ ಮತ್ತು ನನ್ನ ಪ್ರಭು 


ಕುರ್‌ಆನ್‌ ಎಲ್ಲರಿಗಾಗಿ | 59 


ಈ ವಿಷಯದಲ್ಲಿ ಸತ್ಯಕ್ಕೆ. ಸಮೀಪವಾದುದರ ಕಡೆಗೆ ನನಗೆ ಮಾರ್ಗದರ್ಶನ 
ಮಾಡುವನೆಂದು ನಾನು ನಿರೀಕ್ಷಿಸುತ್ತೇನೆ ಎನ್ನಿರಿ.” (ಅಲ್‌ ಕಷ್ಟ್‌: 23-24) 
“ನಾವು ಈ ಅಮಾನತ್ತನ್ನು ಆಕಾಶಗಳ, ಭೂಮಿಯ ಮತ್ತು ಪರ್ವತಗಳ 
ಮುಂದಿರಿಸಿದೆವು. ಆಗ ಅವು ಅದನ್ನು ಎತ್ತಿಕೊಳ್ಳಲು ಸಿದ್ಧವಾಗಲಿಲ್ಲ ಮತ್ತು 
ಅದರಿಂದ ಭೀತರಾದವು. ಆದರೆ, ಮಾನವನು ಅದನ್ನು ಎತ್ತಿಕೊಂಡನು. 
ನಿಶ್ಚಯವಾಗಿಯೂ ಅವನು ದೊಡ್ಡ ಅಕ್ರಮಿಯೂ ತಿಳಿಗೇಡಿಯೂ ಆಗಿರುತ್ತಾನೆ.” 
` (ಅಲ್‌ ಅಹ್‌ರುಾಬ್‌: 72) 
“ನಾವು ಸುವ್ಯಕ್ತ ವಾಸ್ತವಿಕತೆಯನ್ನು ತಿಳಿಸುವಂತಹ ಸೂಕ್ತಗಳನ್ನು ಅವತೀರ್ಣ 
ಗೊಳಿಸಿದ್ದೇವೆ. ಮುಂದೆ ನೇರಮಾರ್ಗದ ಕಡೆಗೆ ಅಲ್ಲಾಹನೇ. ತಾನಿಚ್ಛಿಸಿದವರಿಗೆ 
` ಮಾರ್ಗದರ್ಶನ ಮಾಡುತ್ತಾನೆ. ನಾವು ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಮೇಲೆ 
ವಿಶ್ವಾಸವಿರಿಸಿದ್ದೇವೆ೦ದೂ ನಾವು ಅನುಸರಣೆಯನ್ನು ಸ್ಟೀಕರಿಸಿದ್ದೇವೆಂದೂ ಅವರು 
' ಹೇಳುತ್ತಾರೆ.” (ಅನ್ನೂರ್‌: 46-47) 
“ಮತ್ಸ್ಯದವರನ್ನು ನಾವು ಗೌರವಿಸಿದೆವು. ಅವರು ಕೋಪಗೊಂಡು ಹೊರಟು 
. ಹೋಗಿದ್ದ ಸಂದರ್ಭವನ್ನು ಸ್ಥರಿಸಿರಿ. ಅವರನ್ನು ನಾವು ಹಿಡಿಯಲಾರೆವೆಂದು 
ಅವರು ಭಾವಿಸಿದ್ದರು. ಕೊನೆಗೆ ಅವರು ಅಂಧಕಾರದೊಳಗಿಂದ, "ನಿನ್ನ ಹೊರತು 
` ಅನ್ಯ ದೇವನಿಲ್ಲ. ನೀನು ಪರಮ. ಪಾವನನು. ನಿಶ್ಚಯವಾಗಿಯೂ ನಾನು 
ಅಪರಾಧವೆಸಗಿದೆನು' (ಎಂದು) ಕೂಗಿ ಪ್ರಾರ್ಥಿಸಿದರು.” (ಅಲ್‌ ಅಂಬಿಯಾ: 87) 
“ನೀನು ಕರುಣಾಳುಗಳಲ್ಲಿ ಅತ್ಯಂತ ಕರುಣಾಳು ಆಗಿರುತ್ತಿ” 
(ಅಲ್‌ ಅಂಬಿಯಾ: 83) 
“ನಿಶ್ಚಯವಾಗಿಯೂ ಅಲ್ಲಾಹ್‌ ಸತ್ಯವಿಶ್ವಾಸಿಗಳ ಪರವಾಗಿ ರಕ್ಷಣೆ ಮಾಡುತ್ತಾನೆ. 
ಖಂಡಿತವಾಗಿಯೂ ಅಲ್ಲಾಹ್‌ ಯಾವುದೇ ವಿಶ್ವಾಸಘಾತುಕ ಕೃತಘ್ನನನ್ನು ಮೆಚ್ಚುವುದಿಲ್ಲ.” 


(ಅಲ್‌ ಹಜ್ಜ್‌ 38: 

“ಓ ನನ್ನ ಪ್ರಭೂ! ನಿನ್ನನ್ನು ಪ್ರಾರ್ಥಿಸಿ ನಾನೆಂದೂ ನಿರಾಶನಾಗಲಿಲ್ಲ.” 
(ಮರ್ಯಮ್‌: 4; 

“ಬೆಳಗು ಬೈಗುಗಳಲ್ಲಿ ಕೀರ್ತನೆ ಮಾಡಿರೆಂದು ಅವರಿಗೆ ಸಂಜ್ಞೆಯ ಮೂಲ್‌ 
ಆದೇಶಿಸಿದರು.” (ಮರ್ಯಮ್‌: 11 


ಆತ್ಮಶುದ್ಧಿ 
“ನಾವು ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿರುತ್ತೇವೆ. ತರುವಾಯ 
ನಾವು ಅವನನ್ನು ಪಲ್ಲಟಗೊಳಿಸಿ, ನೀಚರಲ್ಲಿ ಅತ್ಯಂತ ನೀಚನಾಗಿ ಮಾಡಿದೆವು 


60 | 


ಆದರೆ, ವಿಶ್ವಾಸವಿರಿಸಿಕೊಂಡ ಮತ್ತು ಸತ್ಕರ್ಮವೆಸಗುತ್ತಿದ್ದವರ ಹೊರತು. ಅವರಿಗೆ 
ಎಂದೂ ಮುಗಿಯದಂತಹ ಸತ್ತಲವಿದೆ.” (ಅತ್ತೀನ್‌: 4-5) 

“(ಆದುದರಿಂದ) ಉಪದೇಶದಿಂದ ಪ್ರಯೋಜನವಾಗುವುದಿದ್ದರೆ ನೀವು 
ಉಪದೇಶ ನೀಡಿರಿ. ಭಯಭಕ್ತಿಯುಳ್ಳವನು ಉಪದೇಶವನ್ನು ಸ್ವೀಕರಿಸಿಕೊಳ್ಳುವನು 
ಮತ್ತು ಅದರಿಂದ ದೂರ ಉಳಿಯುವವನು ಅತ್ಯಂತ ಭಾಗ್ಯಹೀನನು. ಆವನು 
ಘೋರ ಅಗ್ನಿಯಲ್ಲಿ ಬೀಳುವನು. ಅನಂತರ ಅವನು ಅದರಲ್ಲಿ ಸಾಯಲಿಕ್ಕೂ ಇಲ್ಲ, 
ಬದುಕಲಿಕ್ಕೂ ಇಲ್ಲ. 

ಪಾವಿತ್ರ್ಯವನ್ನು ಕೈಗೊಂಡವನು, ತನ್ನ ಪ್ರಭುವಿನ ನಾಮವನ್ನು ಸ್ಮರಿಸಿದವನು 
ಮತ್ತು ನಮಾರು್‌ ಮಾಡಿದವನು ಯಶಸ್ವಿಯಾಗಿಬಿಟ್ಟನು. ಆದರೆ ನೀವು ಇಹ 
ಶೋಕ ಜೀವನಕ್ಕೆ ಆದ್ಯತೆ ಕೊಡುತ್ತೀರಿ. ವಸ್ತುತಃ ಪರಲೋಕವು ಹೆಚ್ಚು ಉತ್ತಮವೂ 
ಕಾಶ್ವತವೂ ಆಗಿದೆ. ಇದನ್ನೇ ಹಿಂದೆ ಬಂದಿದ್ದ ಗ್ರ೦ಥಗಳಲ್ಲಿ-ಇಬ್‌ರಾಹೀಮ್‌ ಮತ್ತು 
ಸೂಸಾರ ಗ್ರಂಥಗಳಲ್ಲಿ ಹೇಳಲಾಗಿತ್ತು” (ಅಲ್‌ ಅಆ್‌ಲಾ; 9-19) 


೨ವನು ಅದರ ದುಷ್ಪತೆಯನ್ನೂ ಅದರ ಸಾಶ್ಲಿಕತೆಯನ್ನೂ ಅದಕ್ಕೆ ಪ್ರೇರೇಪಿಸಿದನು. 
ರಿಂಡಿತವಾಗಿಯೂ ತನ್ನ ಆತ್ಮವನ್ನು ಸಂಸ್ಕರಿಸಿಕೊಂಡವನು ವಿಜಯಿಯಾದನು 
ಹುತ್ತು ಅದನ್ನು ದಮನಿಸಿದವನು ಸೋಲುಂಡನು.” (ಅಶ್ಕಮ್ಸ್‌: 7-10) 
“ವಾಸ್ತವದಲ್ಲಿ ನೀವು ಶೀಘ್ರ ಪ್ರಾಪ್ತವಾಗುವ ವಸ್ತು(ಇಹಲೋಕ)ವನ್ನು ಪ್ರೀತಿ 
ತ್ತೀರಿ ಮತ್ತು ಪರಲೋಕವನ್ನು ಬಿಟ್ಟುಬಿಡುತ್ತೀರಿ.” (ಅಲ್‌ ಕಿಯಾಮ: 20-21) 
“ಆದರೆ, ಅವನು ಸತ್ಯವೆಂದು ಅಂಗೀಕರಿಸಲೂ ಇಲ್ಲ. ನಮಾರು್‌ 
'ರ್ವಹಿಸಲೂ ಇಲ್ಲ. ನಿಜವಾಗಿ ಅವನು ಸುಳ್ಳಾಗಿಸಿದನು ಮತ್ತು ವಿಮುಖನಾದನು.” 
(ಅಲ್‌ ಕಿಯಾಮ: 31-32) 
“ಮಾನವನ ಮೇಲೆ ಶಾಪವಿರಲಿ। ಎಂತಹ ಕಠೋರ ಸತ್ಯಧಿಕ್ಕಾರಿಯವನು.” 
(ಅಬಸ: 17) 
“ಖಂಡಿತ ಅಲ್ಲ, ಅಲ್ಲಾಹನು ಇವನಿಗೆ ಆಜ್ಞಾಪಿಸಿದ್ದ ಕರ್ತವ್ಯವನ್ನು 
ರವೇರಿಸಲಿಲ್ಲ.” (ಅಬ 
“ನಾವು ಅವನಿಗೆ ಮಾರ್ಗದರ್ಶನ ಮಾಡಿದೆವು. ಅವನು ಕೃತಜ್ಞತೆ ಸಲ್ಲಿಸುವವ 
ಸಿಗಲಿ ಅಥವಾ ಕೃತಘ್ಯನಾಗಲಿ.” (ಅದ್ದಹ್ರ್‌; 


2 
(& 

ಲು 

Ne 


“ಅಲ್ಲಾಹನ ಅನುಗ್ರಹದಿಂದ - ನಿರಾಶರಾಗಬೇಡಿರಿ. ಅವನ ಅನುಗ್ರಹದಿಂದ 
ಕ್ಯನಿಷೇಧಿಗಳು ಮಾತ್ರ ನಿರಾಶರಾಗುತ್ತಾರೆ.” (ಯೂಸುಫ್‌: 87) 


ಕುರ್‌ಆನ್‌ ಎಲ್ಲರಿಗಾಗಿ | 61 


“(ಸಂದೇಶವಾಹಕರೇ, ನನ್ನ ಪರವಾಗಿ) ಹೇಳಿರಿ: ತಮ್ಮ ಮೇಲೆಯೇ 
ಅತಿರೇಕವೆಸಗಿಕೊಂಡಿರುವ ನನ್ನ pe ಅಲ್ಲಾಹನ ಕರುಣೆಯ. ಬಗ್ಗೆ ನಿರಾಶ 
ರಾಗಬೇಡಿರಿ. ನಿಶ್ಚಯವಾಗಿಯೂ. ಅಲ್ಲಾಹ್‌ ಸಕಲ ಪಾಪಗಳನ್ನು ಕ್ಷಮಸಿಬಿಡುತ್ತಾನೆ. 
ಅವನಂತೂ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ನಿಮ್ಮ ಪ್ರಭುವಿ 
ನೆಡೆಗೆ ಮರಳಿ ಬನ್ನಿರಿ ಮತ್ತು ಅವನ ಶರಣಾಗತ ದಾಸರಾಗಿಬಿಡಿರಿ. ನಿಮ್ಮ ಮೇಲೆ 
ಯಾತನೆ ಎರಗಿ ಬಿಡುವ ಹಾಗೂ ಮತ್ತೆಲ್ಲಿಂದಲೂ ನಿಮಗೆ ಸಹಾಯ ಸಿಗಲಾರದ 
ಸ್ಥಿತಿ ಬರುವುದಕ್ಕೆ ಮುಂಜೆ.” (ಅರ್ದ್ದಮರ್‌: 53-54) 


“ಓ ಪೈಗಂಬರರೇ! ನಾನು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ 
ಆಗಿರುತ್ತೇನೆಂದು ನನ್ನ ದಾಸರಿಗೆ ತಿಳಿಸಿಬಿಡಿರಿ. ಇದರೊಂದಿಗೇ ನನ್ನ ಯಾತನೆಯೂ 
ವೇದನಾಯುಕ್ತವಾಗಿದ. (ಎಂದೂ ತಿಳಿಸಿಬಿಡಿರಿ).”  ' ' (ಅಲ್‌ ಹಿಜ್‌; 49-50) 


“ಅವಿವೇಕದಿಂದ ಕೆಟ್ಟ ಕಾರ್ಯವೇನಾದರೂ ಎಸಗಿ ಅನಂತರ ಶೀಘ್ರವೇ 
"ತೌಬಾ” ಮಾಡುವವರ (ಪಶ್ಚಾತ್ತಾಪ ಪಟ್ಟು ಮರಳುವವರ) ತೌಬಾ ಮಾತ್ರ 
ಅಲ್ಲಾಹನಿಂದ ಸ್ವೀಕರಿಸ ಲಡುವುಜೆಂಬುದನ್ನು ಸ್ರಅದಿರಬೇಕು. ಅಲ್ಲಾಹನು ಇಂತಹವರ 
ಮೇಲೆ ಪುನಃ ತನ್ನ ಕೃಪಾಕಟಾಕ್ಷ ಬೀರುತ್ತಾನೆ. ಅಲ್ಲಾಹನು ಸರ್ವಜ್ಞನೂ ಯುಕ್ತಿ 
ಪೂರ್ಣನೂ ಆಗಿರುತ್ತಾನೆ. ಆದರೆ, ಪಾಪಕಾರ್ಯಗಳನ್ನು ಮಾಡುತ್ತಲೇ ಇದ್ದು 
ಕೊನೆಗೆ ಮರಣವು ಆಸ; ಸನ್ನವಾದಾಗ, ಈಗ ನಾನು ತೌಬಾ ರಾ "(ಪಶ್ಚಾತ್ತಾಪ 
ಪಟ್ಟೆ) ಎನ್ನುವವನಿಗೆ. ತೌಬಾ .ಇಲ್ಲ. ಅದೇ ರೀತಿಯಲ್ಲಿ ಕೊನೆಯುಸಿರಿನ ತನಕವೂ 
ಸತ್ಯನಿಷೇಧಿ ಸರುವ ತೌಬಾ ಇಲ್ಲ. ಇಂತಹವರಿಗೆ ನಾವು ವೇದನಾಯುಕ್ತ 


ಶಿಕ್ಷೆಯನ್ನು ಸಿದ್ಧಗೊಳಿಸಿಟ್ಟಿರುವೆವು.” (ಅನ್ನಿಸಾ; 17-18) 
“ಹೇಳಿರಿ- ಸಕಲ ವಸ್ತುಗಳ ಸೃಷ್ಟಿಕರ್ತನು ಅಲ್ಲಾಹನು ಮಾತ್ರ ಮತ್ತು ಅವನು 
ಏಕೈಕನೂ  ಅಜೇಯನೂ ಆಗಿರುತ್ತಾನೆ.” ಜ್‌ (ಅಶ್ರಚ್‌ದ್‌: 16) 


“ಅಕಾಶಗಳಲ್ಲೂ ಭೂಮಿಯಲ್ಲೂ ಇರುವ - ಪ್ರತಿಯೊಂದು ವಸ್ತುವೂ ಇಚ್ಛಾ 
ಪೂರ್ವಕವಾಗಿಯೋ ಅನಿಚ್ಛಾಪೂರ್ವಕವಾಗಿಯೋ' ಸಾಷ್ಟಾಂಗ ಮಾಡುತ್ತಿರುವುದು 
ಅಲ್ಲಾಹನಿಗೇ ಆಗಿರುತ್ತದೆ ಮತ್ತು ಸಕಲ ವಸ್ತುಗಳ ನೆರಳುಗಳು ಬೆಳಗು- -ಬೈಗುಗಳಲ್ಲೆ 


ಅವನ ಮುಂದೆ ಬಾಗುತ್ತವೆ.” (ಅರ್ರಆ್‌ದ್‌: 15 
| “ತಮ್ಮ ಪ್ರಭುವಿನ ಕಡೆಗೆ ಓಗೊಟ್ಟವರಿಗೆ ಉತ್ತಮ ಪ್ರತಿಫಲವಿದೆ.” 
| (ಅಶ್ರಲ್‌ದ್‌: 18 


“ಇಂತಹವರೇ (ಈ ಪ್ರವಾದಿಯ ಆಹ್ವಾನವನ್ನು) ಸ್ವೀಕರಿಸಿದ್ದಾರೆ ಮತ 
ಅವರ * ಹೃದಯಗಳಿಗೆ ಅಲ್ಲಾಹನ ಸ್ಮರಣೆಯಿಂದ ಶಾಂತಿಯೊದಗುತ್ತದೆ. ಕೇಳಿರಿ 


62 | 


ಮನಶ್ಶಾಂತಿಯೊದಗುವುದು. ಅಲ್ಲಾಹನ ಸ್ಮರಣೆಯಿ೦ಂದಲೇ ಎಂಬುದು, ಖಚಿತ. 
ಸತ್ಯಾಹ್ವಾನವನ್ನು ಸ್ವೀಕರಿಸಿ ಸತ್ಯರ್ಮವೆಸಗಿದವರು ಅದೃಷ್ಟ ಪಶಾಲಿಗಳು. ಅವರಿಗೆ 
ಅತ್ಯುತ್ತಮ 0 ನೆಲೆ ಇದೆ” (ಅರ್ರಚ್‌ದ್‌: 28-29) 

“ಹೇಳಿರಿ- ಅವನೇ ನನ್ನ ಪಾಲಕ ಪ್ರಭು. ಅವ ಹೊರತು ಅರಾಧ್ಯನಾರೂ 

`ಇಲ್ಲ. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದೆ. “ಅವನೇ ನನ್ನ ಆಶ್ರಯದಾತ: ಟ್ಟ 
(ಅರ್ರಶ್‌ದ್‌: .30) 

. “ಹೇಳಿರಿ ನನ್ನ ನಮಾರು್‌, ನನ್ನ ಸರ್ವ ಉಪಾಸನಾವಿಧಿಗಳು, ನನ್ನ 
ಜೀವನ ಮತ್ತು ನನ್ನ ಮರಣ ಎಲ್ಲವೂ ಯಾವ: ಸಹಭಾಗಿಯೂ ಇಲ್ಲದ 
ಸರ್ವಲೋಕಪಾಲಕ ನಿಗಾಗಿದೆ.” (ಅಲ್‌ ಅನ್‌ಆಮ್‌: 162) 

“ಅವರು ಹಾಗೆ ಮಾಡುತ್ತಿದ್ದರೆ ನಾವು ಅವರಿಗೆ ನಮ್ಮ ಕಡೆಯಿಂದ ಮಹಾ 
ಪ್ರತಿಫಲ ನೀಡುತ್ತಿದ್ದೆವು ಮತ್ತು ನಾವು ಅವರಿಗೆ ನೇರಮಾರ್ಗ ತೋರಿಸುತ್ತಿದ್ದೆವು. 
ಅಲ್ಲಾಹ್‌ ಮತ್ತು ಸಂದೇಶವಾಹಕರನ್ನು ಅನುಸರಿಸುವವರು. ಅಲ್ಲಾಹನಿಂದ ಸಕಲ 
ಸೌಭಾಗ್ಯಗಳನ್ನು ಹೊಂದಿದ ಪ್ರವಾದಿಗಳ, ಸತ್ಯಸ೦ಧರ, ಹುತಾತ್ಮರ ಮತ್ತು ಸಜ್ಜನರ 
ಸಹವಾಸದಲ್ಲಿರುವರು. ಅದೆಂತಹ ಉತ್ತಮ ಸಂಗಾತಿಗಳವರು! ಇದು ಅಲ್ಲಾಹನ 
ಕಡೆಯಿಂದ ಒದಗುವ ನೈಜ ಅನುಗ್ರಹವಾಗಿರುತ್ತದೆ. ನಿಜಸ್ಥಿತಿಯನ್ನ! ರಿಯಲು 
ಅಲ್ಲಾಹನ ದಿವ್ಯಜ್ಞಾನವೇ ಸಾಕು.” (ಅನ್ನಿಸಾ: 67-70) 

“ಅಲ್ಲಾಹನಿಗೆ ಶರಣು ಹೋಗಿ ಸುನೀತನಾಗಿ ಏಕನಿಷ್ಠೆಯಿ೦ದ ಇಬ್‌ರಾಹೀಮರ- 
ಅಲ್ಲಾಹನು ತನ್ನ ಮಿತ್ರನಾಗಿಸಿಕೊಂಡ ಆ ಇಬ್‌ರಾಹೀಮರ ಸಂಪ್ರದಾಯವನ್ನು 
ಅನುಸರಿಸುವವನಿಗಿಂತ ಉತ್ತಮವಾದ ಜೀವನ ಪದ್ಧತಿ ಇನ್ನಾರದ್ದಾಗಿರಲು ಸಾಧ್ಯ) 
ಭೂಮಿ-ಆಕಾಶಗಳೆಲ್ಲವೂ ಅಲ್ಲಾಹನದು. ಅಲ್ಲಾಹನು ಸಮಸ್ತ ವಸ್ತುಗಳನ್ನು ಆವರಿಸಿ 
ಕೊಂಡಿದ್ದಾನೆ.” -  (ಅನ್ನಿಸಾ; 125-126) 

ಭ್‌: 

“ಹೇಳಿರಿ: ನಾನು ಮುಂಜಾವಿನ ಪ್ರಭುವಿನ ಅಭಯ ಯಾಚಿಸುತ್ತೇನೆ. ಅವನು 
ಅಲ್ಲಾಹನು) ಸೃಷ್ಟಿಸಿದ ಸಕಲ ವಸ್ತುಗಳ ಕೇಡಿನಿಂದ. ಇರುಳಿನ ಅಂಧಕಾರವು 
ಕವಿದಾಗ ಉಂಟಾಗುವ ಕೇಡಿನಿಂದ. ಗಂಟುಗಳ ಮೇಲೆ ಊದುವವರ(ಅಥವಾ, 
ನಾಗೆ ಊದುವ ಸ್ತೀಯರ) ಕೇಡಿನಿಂದ ಮತ್ತು ಮತ್ಸರಿಯು ಮತ್ಸರ ಪಡುವಾಗ 
೨ವನ ಕೇಡಿನಿಂದ (ಅಭಯ ಯಾಚಿಸುತ್ತೇನೆ)” . (ಅಲ್‌ ಫಲಕ್‌: 1-5) 

“ಹೇಳಿರಿ: ನಾನು ಮಾನವರ ಪ್ರಭು, ಮಾನವರ ಸಾಮ್ರಾಟನ, ಮಾನವರ 
ಕೈಜ ಆರಾಧ್ಯನ ಅಭಯ ಯಾಚಿಸುತ್ತೇನೆ. ಪದೇ" ಪದೇ ಬಂದು, ದುಷ್ಟೇರಣೆ 
ಡುವವನ ಕೇಡಿನಿಂದ. ಜನರ ಮನಸ್ಸುಗಳಲ್ಲಿ ದುಷ್ಟೇರಣೆ ಉಂಟುಮಾಡುವವನ 


ಕುರ್‌ಆನ್‌ ಎಲ್ಲರಿಗಾಗಿ | 


ಕೇಡಿನಿಂದ. ಅವನು ಜಿನ್ನ್‌ಗಳ ಪೈಕಿಯಾಗಿರಲಿ, ಮಾನವರ ಪೈಕಿಯಾಗಿರಲಿ.” 
(ಅನ್ನಾಸ್‌: 1-6) 
“ಅಲ್ಲಾಹನ ವತಿಯಿಂದ .ಒಂದು ಪ್ರಕಾಶ ಮತ್ತು ಒಂದು ಸುವ್ಯಕ್ತ ಗಂಥವು 
ನಿಮ್ಮ ಬಳಿಗೆ ಬಂದುಬಿಟ್ಟಿದೆ. ಅದರ ಮೂಲಕ ಅಲ್ಲಾಹನು ತನ್ನ ಸಂಪ್ರೀತಿಯನ್ನು 
ಅಪೇಕ್ಷಿಸುವವರಿಗೆ ರಕ್ಷಾಮಾರ್ಗವನ್ನು ತೋರಿಸಿ ತನ್ನ ಇಚ್ಛೆಯಿಂದ ಅವರನ್ನು 
ಅಂಧಕಾರಗಳಿಂದ ಹೊರ ತೆಗೆದು ಪ್ರಕಾಶದ ಕಡೆಗೆ ಒಯ್ಯುತ್ತಾನೆ ಮತ್ತು 
ಸನ್ಮಾರ್ಗದತ್ತ ಅವರಿಗೆ ಮಾರ್ಗದರ್ಶನ ಮಾಡುತ್ತಾನೆ.” 
(ಅಲ್‌ ಮಾಇದ: 15-16) 
“ಸತ್ಯವಿಶ್ವಾಸಿಗಳೇ “"ರುಕೂಆ್‌' ಮಾಡಿರಿ (ಬಾಗಿರಿ) ಮತ್ತು "ಸುಜೂದ್‌' 
ಮಾಡಿರಿ. (ಸಾಷ್ಟಾಂಗವೆರಗಿರಿ) ಮತ್ತು ನಿಮ್ಮ ಪ್ರಭುವಿನ ದಾಸ್ಯ-ಆರಾಧನೆ ಮಾಡಿರಿ. 
ಸತ್ಯರ್ಮಗಳನ್ನೆಸಗಿರಿ. ಇದರಿ೦ದಲೇ ನಿಮಗೆ ಯಶಸ್ಸು ಸಿಗುವುದೆಂದು ನಿರೀಕ್ಷಿಸಬಹುದು.” 
(ಅಲ್‌ ಹಜ್ಜ್‌: 77) 


